KA/ BG-GPO/2515/WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೧೫, ೨೦೧೦ (ಚೈತ್ರ ೨೫, ಶಕ ವರ್ಷ ೧೯೩೨) ಸಂಚಿಕೆ ೧೫ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಷೆ ಜ್‌. ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಇ/ಡಿಟಿಸಿಆರ್‌/274/2008-09 
ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ಪತ್ತೆಯಾಗಿರುವುದಿಲ್ಲ. 
ಶಿಕಾರಿಪುರ ವಲಯ. 
ಇವರ ಪ್ರ.ಮಾ.ವ ಸಂ: 25/2008-09 
ದಿನಾಂಕ:11-02-2008. 
ಪ್ರಸ್ತಾವನೆ: 
ದಿನಾಂಕ:11-02-2009 ರಂದು ಪಿರ್ಯಾದುದಾರರು ಸುಮಾರು ಮಧ್ಯಾಹ್ನ 12.40 ಗಂಟೆ ಸಮಯದಲ್ಲಿ 
ಶಿಕಾರಿಪುರ ತಾಲ್ಲೂಕು ತರಲಘಟ್ಟ ಕ್ಯಾಂಪ್‌ನಿಂದ ಇಟ್ಟಿಗೆಹಳ್ಳಿ ತಾಂಡಕ್ಕೆ ಹೋಗುವ ಮೊದಲನೆ ತಿರುವಿನಲ್ಲಿ ಅಬಕಾರಿ ದಾಳಿ 
ನಡೆಸಿದಾಗ ವಾಹನ ಬಜಾಜ್‌ ಕ್ಯಾಲಿಬರ್‌ ಸಂ: ಕೆಎ-17-ಕ್ಯೂ-3498 ರಲ್ಲಿ ಅಕ್ರಮವಾಗಿ 5 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು 
ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 11, 142) ರ ರೀತ್ಯಾ 
ಅಪರಾಧವೆಂದು ಇದೇ ಕಾಯ್ದೆ ಕಲಂ 32, 34 ಹಾಗೂ 38(ಎ) ರ ರೀತ್ಯಾ ಶಿಕ್ಬಾರ್ಹವೆಂದು ಪಿರ್ಯಾದುದಾರರು ಪ್ರ.ಮಾ.ವ 
ಸಂಖ್ಯೆ: 25/2008-09 ದಿನಾಂಕ: 11-02-2008ರಂದು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಬಜಾಜ್‌ ಕ್ಯಾಲಿಬರ್‌ ಸಂ: ಕೆಎ-17-ಕ್ಯೂ-3498 ರ ನೊಂದಾಯಿತ 
ಮಾಲೀಕರು ಶಿವರುದ್ರಪ್ಪ ಬಿನ್‌ ಮಲ್ಲಪ್ಪ ತಿಪ್ಪಕೊ೦ಡನಹಳ್ಳಿ. ಚೆನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ಇವರು ಎಂದು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ದಾವಣಗೆರೆ ಇವರು ನೀಡಿರುವ “ಬಿ” ವರದಿಯಿಂದ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 


(೧೩೨೧) 


೧೩೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಶಿವರುದ್ರಪ್ಪ ಬಿನ್‌ ಮಲ್ಲಪ್ಪ 
ತಿಪ್ಪಕೊ೦ಡನಹಳ್ಳಿ, ಚೆನ್ನಗಿರಿ ತಾಲ್ಲೂಕು ದಾವಣಗೆರೆ ಜಿಲ್ಲೆ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 
ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸ್‌ ಸ್ವೀಕೃತಗೊಳ್ಳದೇ 
ಅಂಚೆ ಲಕೋಟೆಯು ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 5 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಬಜಾಜ್‌ ಕ್ಯಾಲಿಬರ್‌ ಸಂ: ಕೆಎ-17-ಕ್ಯೂ- 
3498 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರ ವರದಿಯಂತೆ ಪ್ರಕರಣದಲ್ಲಿ 
ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ವಾಹನದ ಮಾಲೀಕರ ಲಭ್ಯವಿರುವ 
ಎಳಾಸಕ್ಕೆ ಕಲಂ 43 ಬಿ ರೀತ್ಯಾ ಕಾರಣ ಕೇಳಿ ನೋಟೀಸ್‌ ಕಳುಹಿಸಲಾಗಿ ವಿಳಾಸದಲ್ಲಿ ಇರುವುದಿಲ್ಲವೆಂದು ನೋಟೀಸ್‌ 
ವಾಪಸ್ಸು ಬಂದಿರುತ್ತದೆ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ 
ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು 
ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ 
ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. 
ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು 
ಸಾಬೀತುಪಡಿಸದಿದ್ದಲ್ಲಿ. ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬಹುದಾಗಿರುವುದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಜಪ್ತಾದ ಮುದ್ದೆಮಾಲು ಮತ್ತು 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ಎಳಾಸಕ್ಕೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿ 
ಸ್ವೀಕೃತಗೊಳ್ಳದೇ ಅಂಚೆ ಲಕೋಟೆಯು ವಾಪಸ್ಸು ಬಂದಿರುತ್ತದೆ. ಅಂದರೆ ತಮ್ಮ ಜವಾಬ್ದಾರಿಯನ್ನು ವಾಹನದ ಮಾಲೀಕರು 
ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, 
ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ 
ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಆ/ ಡಿಟಿಸಿಆರ್‌/274/2008-09 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ ನಲ್ಲಿ 
ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 5 ಲೀ. ಕಳ್ಳಭಟ್ಟಿ 
ಸಾರಾಯಿ ಹಾಗೂ ವಾಹನ ಬಜಾಜ್‌ ಕ್ಯಾಲಿಬರ್‌ ಸಂ:ಕೆಎ-17-ಕ್ಕೂ-3498 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಪ್ರಕರಣದಲ್ಲಿ ಜಪ್ತಾದ 5 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು ಹೊರತು 
ಪಡಿಸಿ ಉಳಿದ ಪ್ರಮಾಣವನ್ನು ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು 
ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ: 24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.163 ಡೆಪ್ಲೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 


ಶಿ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೨೩ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/12/2005-06 


ಪಿರ್ಯಾದುದಾರರು : ಆರೋಪಿ : 

ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ 1. ಧರ್ಮಲಿಂಗಂ ಬಿನ್‌ ಮುನಿಸ್ವಾಮಿ ಸುರಗಿ ತೋಪು, 
ಜಾರಿ ಮತ್ತು ತನಿಖೆ, ಭದ್ರಾವತಿ ತಾಲ್ಲೂಕು ಭದ್ರಾವತಿ. 

ಪ್ರ.ಮಾ.ವ ಸಂಖ್ಯೆ: 01/2005-06 2. ಮಹದೇ ಗೌಡ ಬಿನ್‌ ಹುಚ್ಚಯ್ಯ 

ದಿನಾಂಕ: 19-07-2005 ಸುರಗಿ ತೋಪು, ಭದ್ರಾವತಿ. 

ಪ್ರಸ್ತಾವನೆ: 


ದಿನಾಂಕ:19-07-2005 ರಂದು ಪಿರ್ಯಾದುದಾರರು ಸುಮಾರು ರಾತ್ರಿ 8.30 ಗಂಟೆ ಸಮಯದಲ್ಲಿ ಭದ್ರಾವತಿ 
ತಾಲ್ಲೂಕು ಪೇಪರ್‌ ಟೌನ್‌ ಸುರಗಿ ತೋಪು ಶಿವರಾಂ ಕ್ಯಾಂಟೀನ್‌ ಸಮೀಪ ಟಾರ್‌ ರಸ್ತೆಯಲ್ಲಿ ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ 
ಸಂ: ಕೆಎ-14-ಆರ್‌-5534 ರಲ್ಲಿ 18 ಲೀ. ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು 
ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವೆಂದು ಇದೇ ಕಾಯಿದೆ 
ಕಲಂ 32, 34 ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು ಪ್ರಮಾ.ವ ಸಂಖ್ಯೆ: 01/2005-06 ದಿನಾ೦ಕ:19-07-2005 
ರಂದು ಮೊಕದ್ದಮೆ ದಾಖಲಿಸಿ ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ಪುಪಡಿಸಲಾದ ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ ಸಂ: ಕೆಎ-14-ಆರ್‌-5534 ಇದು 
ಶ್ರೀ ಧರ್ಮಲಿಂಗ೦ ಬಿನ್‌ ಲೇಟ್‌ ಮುನಿಸ್ವಾಮಿ ನಂ. 309, 2ನೇ ಕ್ರಾಸ್‌, ಸುರಗಿ ತೋಪು, ಭದ್ರಾವತಿ ತಾ| ಇವರಿಗೆ ಸೇರಿದ್ದು 
ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ 1ನೇ ಆರೋಪಿ ಹಾಗೂ ವಾಹನ ಮಾಲೀಕರಾದ 
ಶ್ರೀ ಧರ್ಮಲಿಂಗಂ ಬಿನ್‌ ಲೇಟ್‌ ಮುನಿಸ್ವಾಮಿ ನಂ. 309, 2ನೇ ಕ್ರಾಸ್‌, ಸುರಗಿ ತೋಪು, ಭದ್ರಾವತಿ ತಾ| ಇವರಿಗೆ ಕಲಂ 
43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ 
ದಿನಾಂಕ: 17-02-2006 ರಂದು ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. 
ಆದರೆ ಈ ವರೆಗೂ ಅವರು ಉತ್ತರಿಸಿಲ್ಲ. 2ನೇ ಆರೋಪಿಯಾದ ಶ್ರೀ ಮಹದೇ ಗೌಡ ಬಿನ್‌ ಹುಚ್ಚಯ್ಯ, ಸುರಗಿ ತೋಪು, 
ಭದ್ರಾವತಿ ಇವರಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ 
ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. 
ಆದರೆ ಸದರಿಯವರಿಗೆ ಕಳುಹಿಸಿದ ಅಂಚೆ ಲಕೋಟಿಯು ಸ್ವೀಕೃತವಾಗದೇ ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ ಸಂ:ಕೆಎ-14-ಆರ್‌- 
5534 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ 
ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ಕಾರಣ 
ಕೇಳಿ ನೋಟೀಸನ್ನು ವಾಹನ ಮಾಲೀಕರಿಗೆ ನೀಡಲಾಗಿದೆ. ಆದರೆ ಅವರು ಉತ್ತರಿಸಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು 
ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ 
ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು 
ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ 
ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ 


೧೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ 
ಮಾಡಿದ್ದಾರೆಂದು ಭಾವಿಸಬೇಕಾಗುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಸಹ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ 
ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ಎಳಾಸಕ್ಕೆ ನೋಟೀಸ್‌ನ್ನು ದಿನಾಂಕ: 17-02-2006 
ರಂದು ಕಳುಹಿಸಲಾಗಿರುತ್ತದೆ. ಕಾರಣ ಕೇಳಿ ನೋಟೀಸ್‌ ಪಡೆದು ಅನೇಕ ವರ್ಷ ಕಳೆದರೂ ಉತ್ತರಿಸಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಇಎಕ್ಸ್‌ಇ/ಡಿಟಿಸಿಆರ್‌/12/2005-06 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ ವಾಹನ 
ಟಿವಿಎಸ್‌ ಎಕ್ಸ್‌ಎಲ್‌ ಸಂ: ಕೆಎ-14-ಆರ್‌-5534 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ ಹಾಗೂ ಈ ಕಛೇರಿಯ 
ಸಮ ಸಂಖ್ಯೆಯ ನಡವಳಿ ದಿನಾಂಕ:05-04-2008 ರಲ್ಲಿನ ಆದೇಶವನ್ನು ಪುರಸ್ಕರಿಸಿದೆ. 

ಈ ಆದೇಶವನ್ನು ದಿನಾಂಕ: 24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.166 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/04/2006-07 

ಪಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ಪತ್ತೆಯಾಗಿರುವುದಿಲ್ಲ. 
ಶಿವಮೊಗ್ಗ ಜಾರಿ ಮತ್ತು ತನಿಖೆ. 
ಪ್ರಮಾ.ವ ಸಂ: 04/2006-07 
ದಿನಾಂಕ : 07-07-2006. 
ಪ್ರಸ್ತಾವನೆ: 

ದಿನಾಂಕ:07-07-2006 ರಂದು ಮಧ್ಯಾಹ್ನ 1.30 ಗಂಟೆ ಸಮಯದಲ್ಲಿ ಶಿವಮೊಗ್ಗ ನಗರದ ಮಂಜುನಾಥ ಟಾಕೀಸ್‌ 
ಮುಂಭಾಗದ ರಸ್ತೆಯಲ್ಲಿ 10 ಲೀ. ನಕಲಿ ಮದ್ಯವನ್ನು ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ ಸಂಖ್ಯೆ: ಕೆಎ-14-ಆರ್‌-6386 ರಲ್ಲಿ 
ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 1, 142) ರ 
ರೀತ್ಯಾ ಅಪರಾಧವೆಂದು ಇದೇ ಕಾಯ್ದೆ ಕಲಂ 32, 34 ಹಾಗೂ 38(ಎ) ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು 
ಪ್ರ.ಮಾ.ವ ಸಂಖ್ಯೆ: 04/2006-07 ದಿನಾಂಕ:07-07-2006 ರಂದು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟವಿಎಸ್‌ ಎಕ್ಸ್‌ಎಲ್‌ ಸಂಖ್ಯೆ: ಕೆಎ-14-ಆರ್‌-6386 ರ 
ನೊಂದಾಯಿತ ಮಾಲೀಕರು ವೆಂಕಟೇಶ್‌ ಹೆಚ್‌ ಬಿನ್‌ ಹೂವಯ್ಯ ಗೌಡ ಶಾರದಮ್ಮ ಬಾಲಕೃಷ್ಣ ಕಾಂಪೌಂಡ್‌, ಅಶೋಕ 
ರೋಡ್‌, ಶಿವಮೊಗ್ಗ ಇವರು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಇವರು ನೀಡಿರುವ ದಾಖಲಾತಿ ಪ್ರಕಾರ 
ತಿಳಿದು ಬಂದಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೨೫ 





ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
ಪ್ರಥಮ ಮಾಹಿತಿ ವರದಿ 
ಪಂಚನಾಮೆ 
ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ವೆಂಕಟೇಶ್‌ ಹೆಚ್‌ ಬಿನ್‌ ಹೂವಯ್ಯ 
ಗೌಡ ಶಾರದಮ್ಮ ಬಾಲಕೃಷ್ಣ ಕಾಂಪೌಂಡ್‌, ಅಶೋಕ ರೋಡ್‌, ಶಿವಮೊಗ್ಗ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 
ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ 
ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು 
ಸದರಿ ನೋಟೀಸನ್ನು ಪಡೆದಿರುತ್ತಾರೆ. ಆದರೆ ನೋಟೀಸ್‌ ಪಡೆದು ಒಂದು ತಿಂಗಳು ಕಳೆದರೂ ಉತ್ತರಿಸಿರುವುದಿಲ್ಲ ಹಾಗೂ 
ವಶಪಡಿಸಿಕೊಂಡ ಮದ್ಯ ಮತ್ತು ವಾಹನವನ್ನು ಇದುವರೆಗೂ ಕ್ಷೇಮು ಮಾಡುತ್ತಿಲ್ಲ. 

ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 10 ಲೀ. ನಕಲಿ ಮದ್ಯವನ್ನು ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ ಸಂಖ್ಯೆ: ಕೆಎ-14-ಆರ್‌-6386 
ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನು ಪರಿಶೀಲಿಸಲಾಗಿ 
ಪ್ರಕರಣದಲ್ಲಿ ಜಪ್ತ್ಪುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ 
ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ ಕಾರಣ ಕೇಳಿ ನೋಟೀಸನ್ನು ವಾಹನ 
ಮಾಲೀಕರು ಪಡೆದು 1 ತಿ೦ಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ 
ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ 
ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು 
ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ 
ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. 
ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು 
ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬೇಕಾಗುತ್ತದೆ. 
ಆದ್ದರಿಂದ ಈ ಪ್ರಕರಣವನ್ನು ಕಲ೦ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ ಪದಾರ್ಥ ಹಾಗೂ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು 1 ತಿ೦ಗಳು 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಇಎಕ್ಸ್‌ಆ/ ಡಿಟಿಸಿಆರ್‌/04/2006-07 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 10 ಲೀ. 
ನಕಲಿ ಮದ್ಯ ಹಾಗೂ ವಾಹನ ಟಿವಿಎಸ್‌ ಎಕ್ಸ್‌ಎಲ್‌ ಸಂಖ್ಯೆಕೆಎ-14-ಆರ್‌-6386 ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 


ಅ ಜು ಣ್‌ 


೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಪ್ರಕರಣದಲ್ಲಿ ಜಪ್ತಾದ 10 ಲೀ. ನಕಲಿ ಮದ್ಯವನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು ಹೊರತು ಪಡಿಸಿ 
ಉಳಿದ ಪ್ರಮಾಣವನ್ನು ಅಬಕಾರಿ ಉಪ ಅಧೀಕ್ಷಕರು, ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು 
ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ: 24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.222 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಆವರ 


ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ"ಅಎಕ್ಸ್‌ಅ/ಡಿಟಿಸಿಆರ್‌ /323/2005-06 
ಪಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ 1. ನವೀನ್‌ ಕುಮಾರ್‌, ಶಿವಮೊಗ್ಗ. 
ಶಿವಮೊಗ್ಗ ಜಾರಿ ಮತ್ತು ತನಿಖೆ. 2. ಆದಿತ್ಯ, ತೀರ್ಥಹಳ್ಳಿ. 
ಇವರ ಪ್ರ.ಮಾ.ವ ಸಂ: 31/2005-06 3. ಜಯಣ್ಣ. ಶಿವಮೊಗ್ಗ. 
ದಿನಾಂಕ:22-05-2006. 4. ಲಿಂಗಪ್ಪ, ತೀರ್ಥಹಳ್ಳಿ. 


ಪ್ರಸ್ತಾವನೆ: 
ದಿನಾಂಕ:22-05-2006 ರಂದು ರಾತ್ರಿ 7.45 ಗಂಟೆ ಸಮಯದಲ್ಲಿ ಶಿವಮೊಗ್ಗ ತಾಲ್ಲೂಕು ಗಾಡಿಕೊಪ್ಪ ಗ್ರಾಮದ 
ಬಳಿ ಇರುವ ಚಾನಲ್‌ ಬಳಿ 300 ಲೀ. ಸಾರಾಯಿಯನ್ನು ವಾಹನ ಟಾಟಾ ಸುಮೋ ಸಂಖ್ಯೆ: ಕೆಎ-21-ಎನ್‌-399 ರಲ್ಲಿ 
ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 1, 142) ರ 
ರೀತ್ಯಾ ಅಪರಾಧವೆಂದು ಇದೇ ಕಾಯ್ದೆ ಕಲು 32, 34 ಹಾಗೂ 38(ಎ) ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು 
ಪ್ರ.ಮಾ.ವ ಸಂಖ್ಯೆ: 31/2005-06 ದಿನಾಂಕ: 22-05-2006 ರಂದು ಮೊಕದ್ದಮೆಯನ್ನು ದಾಖಲಿಸಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟಾಟಾ ಸುಮೋ ಸಂಖ್ಯೆ: ಕೆಎ-21-ಎನ್‌-399 ರ ನೊಂದಾಯಿತ 
ಮಾಲೀಕರು ಜಿ.ಟಿ ಕೃಷ್ಣಮೂರ್ತಿ ಕಾಪಿ ವ್ಯಾಪಾರಿ, ಕೋರ್ಟ್‌ ರಸ್ತೆ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಎಂದು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಪುತ್ತೂರು ಇವರು ನೀಡಿರುವ "ಬಿ' ವರದಿಯಿಂದ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಜಿ.ಟಿ ಕೃಷ್ಣಮೂರ್ತಿ ಕಾಪಿ ವ್ಯಾಪಾರಿ, 
ಕೋರ್ಟ್‌ ರಸ್ತೆ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ನೋಂದಣಿ ಅಂಚೆ ಮೂಲಕ ನೀಡಿ, ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ 
ನೋಟೀಸ್‌ನ್ನು ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ವಾಹನ 
ಮಾಲೀಕರು ಸದರಿ ವಿಳಾಸದಲ್ಲಿ ಇರುವುದಿಲ್ಲವೆಂದು ಷರಾದೊಂದಿಗೆ ಅಂಚೆ ಲಕೋಟೆಯು ವಾಪಸ್ಸು ಬಂದಿರುತ್ತದೆ. ಪ್ರಕರಣದ 
ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ನೋಂದಣಿ ಅಂಚೆ ಮೂಲಕ ನೀಡಿ, ಈ 
ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು 
ಸೂಚಿಸಲಾಗಿತ್ತು. ಆದರೆ 1, 2 ಮತ್ತು 4ನೇ ಆರೋಪಿಗಳು ವಿಳಾಸದಲ್ಲಿ ಇರುವುದಿಲ್ಲವೆಂದು ಷರಾ ನಮೂದಿಸಿ ಅಂಚೆ 
ಲಕೋಟೆಯು ಹಿಂದಿರುಗಿರುತ್ತದೆ. 3ನೇ ಆರೋಪಿಯಾದ ಜಯಣ್ಣ, ಶಿವಮೊಗ್ಗ ಇವರು ತನಗೂ ಮತ್ತು ಪ್ರಕರಣದಲ್ಲಿರುವ 
ಅಪರಾಧಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ತಿಳಿಸುತ್ತಾ ಕಾರಣ ಕೇಳಿ ನೋಟೀಸ್‌ಗೆ ಉತ್ತರ ಸಲ್ಲಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೨೭ 





ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 300 ಲೀ. ಸಾರಾಯಿಯನ್ನು ವಾಹನ ಟಾಟಾ ಸುಮೋ ಸಂಖ್ಯೆ: ಕೆಎ-21-ಎನ್‌-399 
ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರ ವರದಿಯಂತೆ 
ಪ್ರಕರಣದಲ್ಲಿ ಜಪ್ಪುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ವಾಹನದ ಮಾಲೀಕರ 
ಲಭ್ಯವಿರುವ ಎಳಾಸಕ್ಕೆ ಕಲಂ 43 ಬಿ ರೀತ್ಯಾ ಕಾರಣ ಕೇಳಿ ನೋಟೀಸ್‌ ಕಳುಹಿಸಲಾಗಿ ವಿಳಾಸದಲ್ಲಿ ಇರುವುದಿಲ್ಲವೆಂದು 
ನೋಟೀಸ್‌ ವಾಪಸ್ಸು ಬಂದಿರುತ್ತದೆ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ 
ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎ೦ಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು 
ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ 
ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. 
ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು 
ಸಾಬೀತುಪಡಿಸದಿದ್ದಲ್ಲಿ. ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬಹುದಾಗಿರುವುದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಜಪ್ತಾದ ಮುದ್ದೆಮಾಲು ಮತ್ತು 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆ, 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ಎಳಾಸಕ್ಕೆ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿ 
ಸದರಿಯವರು ವಿಳಾಸದಲ್ಲಿ ಇರುವುದಿಲ್ಲವೆಂದು ನೋಟೀಸ್‌ ವಾಪಸ್ಸು ಬಂದಿರುತ್ತದೆ. ಅಂದರೆ ತಮ್ಮ ಜವಾಬ್ದಾರಿಯನ್ನು 
ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ ಮಾಲೀಕರಿಗೆ 
ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ ಇರುತ್ತದೆ. ಈ 
ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ"ಅಎಕ್ಸ್‌ಅ/ ಡಿಟಿಸಿಆರ್‌/323 /2005-06 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 300 ಲೀ. 
ಸಾರಾಯಿ ಹಾಗೂ ವಾಹನ ಟಾಟಾ ಸುಮೋ ಸಂಖ್ಯೆ: ಕೆಎ-21-ಎನ್‌-399 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 

ಪ್ರಕರಣದಲ್ಲಿ ಜಪ್ತಾದ 300 ಲೀ. ಸಾರಾಯಿಯನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು ಹೊರತು 
ಪಡಿಸಿ ಉಳಿದ ಪ್ರಮಾಣವನ್ನು ಅಬಕಾರಿ ಉಪ ಅಧೀಕ್ಷಕರು, ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು 
ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 

ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.223 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/210/2008-09 

ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌(ಹೆ.ಪ್ರ) ಪತ್ತೆಯಾಗಿರುವುದಿಲ್ಲ. 
ಸಾಗರ ವಲಯ. 
ಪ್ರ.ಮಾ.ವ ಸಂಖ್ಯೆ: 24/2008-09 
ದಿನಾಂಕ: 24-12-2008. 


೧೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಪ್ರಸ್ತಾವನೆ: 
ದಿನಾಂಕ : 24-12-2008 ರಂದು ಪಿರ್ಯಾದುದಾರರು ಸುಮಾರು ಮಧ್ಯಾಹ್ನ 2.30 ಗಂಟೆ ಸಮಯದಲ್ಲಿ ಸಾಗರ 
ತಾಲ್ಲೂಕು ಯಲಕುಂಧ್ಲಿ ಗ್ರಾಮದಿಂದ ತಟ್ಟಿಕೆರೆಗೆ ಹೋಗುವ ರಸ್ತೆಯ ನಡುವೆ ಬರುವ ಶುಂಠಿಕೊಪ್ಪದ ತಿರುವಿನಲ್ಲಿ ಅಬಕಾರಿ 
ದಾಳಿ ನಡೆಸಿದಾಗ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ:ಕೆಎ-15-ಹೆಚ್‌-1770 ರಲ್ಲಿ 20 ಲೀ. ಕಳ್ಳಭಟ್ಟಿ 
ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ 
ಕಾಯಿದೆ 1965 ರ ಕಲಂ 11, 142) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಲಾರ್ಹವೆಂದು 
ಷಿರ್ಯಾದುದಾರರು ಪ್ರಮಾ.ವ ಸಂಖ್ಯೆ:24/2008-09 ದಿನಾಂಕ:24-12-2008 ರಂದು ಮೊಕದ್ದಮೆ ದಾಖಲಿಸಿ ವಾಹನ 
ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: ಕೆಎ-15-ಹೆಚ್‌-1770 ರ 
ನೊಂದಾಯಿತ ಮಾಲೀಕರು ಗುರುದತ್ತ ಎಸ್‌.ಜಿ ಬಿನ್‌ ಗುರುಚಿದಂಬರ ಭೀಮನಕೋಣೆ, ಸಾಗರ ತಾ॥ ಇವರು ಎಂದು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಸಾಗರ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಗುರುದತ್ತ ಎಸ್‌.ಜಿ ಬಿನ್‌ ಗುರುಚಿದಂಬರ 
ಭೀಮನಕೋಣೆ, ಸಾಗರ ತಾ॥ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ 
ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ 
ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು ಸದರಿ ನೋಟೀಸನ್ನು ಪಡೆದಿರುತ್ತಾರೆ. ಆದರೆ 
ನೋಟೀಸ್‌ ಪಡೆದು ಒಂದು ತಿಂಗಳು ಕಳೆದರೂ ಉತ್ತರಿಸಿರುವುದಿಲ್ಲ ಹಾಗೂ ವಶಪಡಿಸಿಕೊಂಡ ಮದ್ಯ ಮತ್ತು ವಾಹನವನ್ನು 
ಇದುವರೆಗೂ ಕ್ಲೇಮು ಮಾಡುತ್ತಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: 
ಕೆಎ-15-ಹೆಚ್‌-1770 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ 
ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ 
ಕಾರಣ ಕೇಳಿ ನೋಟೀಸನ್ನು ವಾಹನ ಮಾಲೀಕರು ಪಡೆದು 1 ತಿಂಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ 
ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ 
ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎ೦ಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು 
ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ 
ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. 
ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು 
ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬೇಕಾಗುತ್ತದೆ ಮತ್ತು 
ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕಲ೦ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ 
ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು 1 ತಿ೦ಗಳು 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೨೯ 





ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಅಎಕ್ಸ್‌ಆ/ ಡಿಟಿಸಿಆರ್‌/ 210 /2008-09 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 20 ಲೀ. 
ಕಳ್ಳಭಟ್ಟಿ ಸಾರಾಯಿ ಹಾಗೂ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ:ಕೆಎ-15-ಹೆಚ್‌-1770 ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 

ಪ್ರಕರಣದಲ್ಲಿ ಜಪ್ತಾದ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು 
ಹೊರತು ಪಡಿಸಿ ಉಳಿದ ಪ್ರಮಾಣವನ್ನು ಅಬಕಾರಿ ಉಪ ಅಧೀಕ್ಷಕರು, ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ 
ನಾಶಪಡಿಸಲು ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 


ಪಿ.ಆರ್‌.218 ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 


ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಪಿಟಿಸಿ/14/2008-09 


ಪಿರ್ಯಾದುದಾರರು : ಆರೋಪಿ : 

ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ 1) ಸೂರ್ಯ ಬಿನ್‌ ಚಂದಪ್ಪ 
ಸಾಗರ ಪೊಲೀಸ್‌ ಠಾಣೆ 2) ಕೆ. ಗಂಗಾಧರ ಬಿನ್‌ ಸಿ. ಕೃಷ್ಣಪ್ಪ. 
ಗುನ್ನೆ ಸಂಖ್ಯೆ: 152/2008 ಜೋಗ ರಸ್ತೆ, ಸಾಗರ. 


ದಿನಾಂಕ: 25-06-2008. 
ಪ್ರಸ್ತಾವನೆ: 
ದಿನಾಂಕ:25-06-2008 ರಂದು ಅಚಾರಿ ಮತ್ತು ಲಾಟರಿ ನಿಷೇಧ ದಳದ ಪೊಲೀಸ್‌ ಇನ್ಸ್‌ಪೆಕ್ಷರ್‌ ಇವರು 
ಸುಮಾರು ರಾತ್ರಿ 9.30 ಗಂಟೆ ಸಮಯದಲ್ಲಿ ಸಾಗರ ಪೇಟೆಯ ಟೌನ್‌ ರಸ್ತೆಯಲ್ಲಿ ರಸ್ತೆಗಾವಲು ನಡೆಸುತ್ತಿರುವಾಗ ಆಟೋ 
ರಿಕ್ಷಾ ಸಂ: ಕೆಎ-15-1477 ರಲ್ಲಿ 63.720 ಲೀ. ಮದ್ಯವನ್ನು ಮತ್ತು 11.880 ಲೀ. ಬಿಯರ್‌ ಅನ್ನು ಅಕ್ರಮವಾಗಿ ಹೊಂದಿ 
ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ 
ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು ಗುನ್ನೆ ಸಂಖ್ಯೆ: 152/2008 
ದಿನಾಂಕ:25-06-2008 ರಂತೆ ಮೊಕದ್ದಮೆ ದಾಖಲಿಸಿ ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಆಟೋ ರಿಕ್ಷಾ ಸಂ: ಕೆಎ-15-1477 ರ ನೊಂದಾಯಿತ ಮಾಲೀಕರು 
ಚಲುವ ಬಿನ್‌ ವೀರ, ಶಿವಪ್ಪ ನಾಯ್ಕ ನಗರ, ಸಾಗರ ಇವರು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಾಗರ ಇವರು 
ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 


೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಚಲುವ ಬಿನ್‌ ವೀರ, ಶಿವಪ್ಪ ನಾಯ್ಕ 
ನಗರ, ಸಾಗರ ಇವರಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ 
ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. 
ವಾಹನ ಮಾಲೀಕರು ಸದರಿ ನೋಟೀಸನ್ನು ಪಡೆದಿರುತ್ತಾರೆ. ಆದರೆ ನೋಟೀಸ್‌ ಪಡೆದು ಒಂದು ತಿ೦ಗಳು ಕಳೆದರೂ 
ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಪ್ರಕರಣದ ಆರೋಪಿಗಳಿಗೆ ಕಲ೦ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 
ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿಯವರಿಗೆ ಕಳುಹಿಸಿದ ಅಂಚೆ 
ಲಕೋಟಿಯು ಸ್ವೀಕೃತವಾಗದೇ ಹಿಂದಿರುಗಿರುತ್ತದೆ. 

ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 63.720 ಲೀ. ಮದ್ಯವನ್ನು ಮತ್ತು 11.880 ಲೀ. ಬಿಯರ್‌ ಅನ್ನು ವಾಹನ ಆಟೋ ರಿಕ್ಷಾ 
ಸಂ:ಕೆಎ-15-1477 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ 
ವಿಶ್ಲೇಷಣಾ ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿ೦ದ ನೀಡಲಾದ 
ಕಾರಣ ಕೇಳಿ ನೋಟೀಸನ್ನು ವಾಹನ ಮಾಲೀಕರು ಪಡೆದು ಒಂದು ತಿ೦ಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು 
ಸಾಧಿಸಿ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಸಹ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು 
ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ 
ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ 
ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ 
ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ 
ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬೇಕಾಗುತ್ತದೆ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ 
ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು ಒಂದು ತಿಂಗಳು 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಇಎಕ್ಸ್‌ಆ/ಪಿಟಿಸಿ/14/2008-09, ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 

ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 63.720 ಲೀ. ಮದ್ಯವನ್ನು ಮತ್ತು 
11.880 ಲೀ. ಬಿಯರ್‌ ಅನ್ನು ಮತ್ತು ಆಟೋ ರಿಕ್ಷಾ ಸಂ: ಕೆಎ-15-1477 ಅನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 


ಪ್ರಕರಣದಲ್ಲಿ ಜಪ್ತಾದ 63.720 ಲೀ. ಮದ್ಯವನ್ನು ಮತ್ತು 11.880 ಲೀ. ಬಿಯರ್‌ ಅಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ 
ತೆಗೆದ ಪ್ರಮಾಣವನ್ನು ಹೊರತು ಪಡಿಸಿ ಉಳಿದ ಪ್ರಮಾಣವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೩೧ 





ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಹಾಗೂ ಖಾಲಿ ಬಾಟಲಿಗಳನ್ನು 
ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ: 24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.219 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಅಎಕ್ಸ್‌ಅ/ಡಿಟಿಸಿಆರ್‌/66/2007-08 


ಷಿರ್ಯಾದುದಾರರು : ಆರೋಪಿ : 

ಅಬಕಾರಿ ಇನ್ಸ್‌ಪೆಕ್ಟರ್‌ 1 ಗಂಗೆ ಬಂಗಾರಿ ಬಿನ್‌ ಗಂಗೆ ರಾಮಪ್ಪ, 
ಸಾಗರ ಉಪ ವಿಭಾಗ ಕುಗ್ವೆ, ಸಾಗರ ತಾಲ್ಲೂಕು. 

ಪ್ರ.ಮಾ.ವ ಸಂ: 07/2007-08 2) ವಿಜಯ ಬಿನ್‌ ಮಂಜಪ್ಪ 
ದಿನಾಂಕ:17-08-2007. ಎಡಜಿಗಳೆಮನೆ, ಸಾಗರ ತಾಲ್ಲೂಕು. 

ಪ್ರಸ್ತಾವನೆ: 


ದಿನಾಂಕ:17-08-2007 ರಂದು ಸುಮಾರು ರಾತ್ರಿ 8.30 ಗಂಟೆ ಸಮಯದಲ್ಲಿ ಸಾಗರ ತಾಲ್ಲೂಕು ಮಣಘಟ್ಟ 
ಗ್ರಾಮದ ಬಸ್‌ ನಿಲ್ದಾಣದ ಹತ್ತಿರ ಒಂದು ಬಿಳಿಯ ಬಣ್ಣದ ಪ್ಲಾಸ್ಟಿಕ್‌ ಚೀಲದಲ್ಲಿ ಕಪ್ಪು ಬಣ್ಣದ ರಬ್ಬರ್‌ ಟ್ಯೂಬ್‌ನಲ್ಲಿ 10 
ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-15-ಇ-8249 ರಲ್ಲಿ ಅಕ್ರಮವಾಗಿ ಹೊಂದಿ 
ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 11, 14(2) ರ ರೀತ್ಯಾ ಅಪರಾಧವೆಂದು 
ಹಾಗೂ ಇದೇ ಕಾಯ್ದೆ ಕಲು 32, 34 ಹಾಗೂ 38(ಎ) ರ ರೀತ್ಯಾ ಶಿಕ್ಬಾರ್ಹವೆಂದು ಪಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 
07/2007-08 ದಿನಾ೦ಕ: 17-08-2007 ರಂದು ಮೊಕದ್ದಮೆಯನ್ನು ದಾಖಲಿಸಿಕೊಂಡು ವಾಹನ ಮತ್ತು ಮುದ್ದೆಮಾಲನ್ನು 
ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-15-ಇ-8249 ರ ನೋಂದಾಯಿತ 
ಮಾಲೀಕರು ವಿಜಯ ಬಿನ್‌ ಮಂಜಪ್ಪ, ಶಾರದಾಪುರ, ಇ.ಜಿ ಮನೆ, ಸಾಗರ ತಾಲ್ಲೂಕು ಇವರು ಎಂದು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ಶಿವಮೊಗ್ಗ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಶ್ರೀ ವಿಜಯ ಬಿನ್‌ ಮಂಜಪ್ಪ, 
ಶಾರದಾಪುರ, ಇ.ಜಿ ಮನೆ, ಸಾಗರ ತಾಲ್ಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ 
ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ 
ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು ಸದರಿ ನೋಟೀಸನ್ನು 
ಪಡೆದಿರುತ್ತಾರೆ. ಆದರೆ ನೋಟೀಸ್‌ ಪಡೆದು ಒಂದು ತಿಂಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ 
ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಕರಣದ ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು 
ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ 


೧೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ವಿವರಣೆ ನೀಡಲು ಸೂಚಿಸಲಾಗಿತ್ತು. ಸದರಿ ಆರೋಪಿಗಳು ನೋಟೀಸನ್ನು ಪಡೆದಿರುತ್ತಾರೆ. ಆದರೆ ನೋಟೀಸ್‌ ಪಡೆದು ಒಂದು 
ತಿಂಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 10 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-15-ಇ- 
8249 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ 
ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ 
ಕಾರಣ ಕೇಳಿ ನೋಟೀಸಿಗೆ ವಾಹನ ಮಾಲೀಕರು ಪಡೆದು ಒಂದು ದಿನಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ 
ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು 
ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ 
ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ 
ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ 
ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ 
ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬೇಕಾಗುತ್ತದೆ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ 
ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು ಒಂದು ತಿಂಗಳು 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಆ / ಡಿಟಿಸಿಆರ್‌ / 66 / 2007-08 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 10 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು 
ಮತ್ತು ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆಕೆಎ-15-ಇ-8249 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಪ್ರಕರಣದಲ್ಲಿ ಜಪ್ತಾದ 10 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು 
ಹೊರತು ಪಡಿಸಿ ಉಳಿದ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ 
ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾ೦ಕ: 24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.201 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೩೩ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಇವರ 


ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಅಎಕ್ಸ್‌ಅ/ಡಿಟಿಸಿಆರ್‌/225/2006-07 
ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಇನ್ಸ್‌ಪೆಕ್ಟರ್‌ ಸುದರ್ಶನ ಹೆಗ್ಗೆ ಬಿನ್‌ ಎಂ ವೆಂಕಪ್ಪ ಹೆಗ್ಡೆ 
ಸಾಗರ ವಲಯ ಮನೆಗಟ್ಟ ಅಂಚೆ, ವಣಸೂರು, ಸಾಗರ ತಾಲ್ಲೂಕು. 


ಪ್ರ.ಮಾ.ವ ಸಂ: 01/2006-07 
ದಿನಾಂಕ : 13-11-2006 
ಪ್ರಸ್ತಾವನೆ: 
ದಿನಾಂಕ:13-11-2006 ರಂದು ಪಿರ್ಯಾದುದಾರರು ಸುಮಾರು ರಾತ್ರಿ 8.40 ಗಂಟೆ ಸಮಯದಲ್ಲಿ ಸಾಗರ 
ಟೌನ್‌ನಿಂದ ಅಣಲೆ ಕೊಪ್ಪಕ್ಕೆ ಹೋಗುವ ರಸ್ತೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಸಮೀಪವಿರುವ ವರದಾ ನದಿ ಸೇತುವೆ 
ಹತ್ತಿರ ಅಬಕಾರಿ ದಾಳಿ ನಡೆಸಿದಾಗ ವಾಹನ ಮಾರುತಿ ಓಮಿನಿ ಸಂಃಕೆಎ-05-ಎಂ-1615 ರಲ್ಲಿ 100 ಲೀ. ಕಳ್ಳಭಟ್ಟಿ 
ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ 
ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಲಾರ್ಹವೆಂದು 
ಪಿರ್ಯಾದುದಾರರು ಪ್ರಮಾ.ವ ಸಂಖ್ಯೆ: 01/2006-07 ದಿನಾಂಕ:13-11-2006 ರಂತೆ ಮೊಕದ್ದಮೆ ದಾಖಲಿಸಿ ವಾಹನ 
ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ಮುಪಡಿಸಲಾದ ವಾಹನ ಮಾರುತಿ ಓಮಿನಿ ಸಂ: ಕೆಎ-05-ಎಂ-1615 ರ ನೋಂದಾಯಿತ 
ಮಾಲೀಕರು ಸಂತೋಷ್‌ ಕುಮಾರ್‌ ಬಿನ್‌ ಎಂ. ವೆಂಕಪ್ಪ ಗೌಡ ಮಸಘಟ್ಟ ಗ್ರಾಮ, ಮಸೂರು ಪೋಸ್ಟ್‌, ಸಾಗರ ತಾಲ್ಲೂಕು 
ಇವರು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಾಗರ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಸಂತೋಷ್‌ ಕುಮಾರ್‌ ಬಿನ್‌ ಎಂ. 
ವೆಂಕಪ್ಪ ಗೌಡ ಮಸಘಟ್ಟ ಗ್ರಾಮ, ಮಸೂರು ಪೋಸ್ಟ್‌, ಸಾಗರ ತಾಲ್ಲೂಕು ಹಾಗೂ ಪ್ರಕರಣದ ಆರೋಪಿಯಾದ ಸುದರ್ಶನ 
ಹೆಗ್ಗೆ ಬಿನ್‌ ಎ೦ ವೆಂಕಪ್ಪ ಹೆಗ್ಡೆ ಮನೆಗಟ್ಟ ಅಂಚೆ, ವಣಸೂರು, ಸಾಗರ ತಾಲ್ಲೂಕು ಇವರುಗಳಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 
1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ 
ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನದ 
ಮಾಲೀಕರು ಹಾಗೂ ಪ್ರಕರಣದ ಆರೋಪಿಯು ಸದರಿ ನೋಟೀಸನ್ನು ಪಡೆದಿರುತ್ತಾರೆ. ಆದರೆ ನೋಟೀಸ್‌ ಪಡೆದು 20 ದಿನ 
ಕಳೆದರೂ ಉತ್ತರಿಸಿರುವುದಿಲ್ಲ ಹಾಗೂ ವಶಪಡಿಸಿಕೊ೦ಡ ವಾಹನವನ್ನು ಇದುವರೆಗೂ ಕ್ಷೇಮು ಮಾಡುತ್ತಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 100 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಮಾರುತಿ ಓಮಿನಿ ಸಂಃಕೆಎ-05-ಎಂ- 
1615 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಯಿ೦ದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ 
ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿ೦ದ ನೀಡಲಾದ 
ಕಾರಣ ಕೇಳಿ ನೋಟೀಸನ್ನು ವಾಹನ ಮಾಲೀಕರು ಪಡೆದು 20 ದಿನಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ 
ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು 
ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ 
ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ 


೧೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ 
ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ 
ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬೇಕಾಗುತ್ತದೆ. ಆದ್ದರಿ೦ದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ 
ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು 20 ದಿನ 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಇಎಕ್ಸ್‌ಆ/ಡಿಟಿಸಿಆರ್‌/225/2006-07 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 100 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು 
ಮತ್ತು ಮಾರುತಿ ಓಮಿನಿ ಸಂ:ಕೆಎ-05-ಎಂ-1615 ಅನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 

ಪ್ರಕರಣದಲ್ಲಿ ಜಪ್ತಾದ 100 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು 
ಹೊರತು ಪಡಿಸಿ ಉಳಿದ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ 
ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.202 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ:ಆಎಕ್ಸ್‌ಆ/ಪಿಟಿಸಿ/58/2007-08 


ಪಿರ್ಯಾದುದಾರರು : ಆರೋಪಿ : 

ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ 1) ಪರಶುರಾಮ ಬಿನ್‌ ವಿರುಪಾಕ್ಷಪ್ಪ 
ಶಿಕಾರಿಪುರ ಗ್ರಾಮಾ೦ತರ ಪೊಲೀಸ್‌ ಠಾಣೆ ಚಿಟ್ಟೂರು ಗ್ರಾಮ, ಸೊರಬ ತಾ॥. 
ಗುನ್ನೆ ಸಂಖ್ಯೆ 23/2008 2) ನಾಗೇಶ್‌ ಬಿನ್‌ ಶೇಷಪ್ಪ 
ದಿನಾಂಕ: 10-04-2008. ಚಿಟ್ಟೂರು ಗ್ರಾಮ, ಸೊರಬ ತಾ॥. 
ಪ್ರಸ್ತಾವನೆ: 


ದಿನಾಂಕ:10-04-2008 ರಂದು ಫಿರ್ಯಾದುದಾರರು ಸುಮಾರು ಬೆಳಿಗ್ಗೆ 1130 ಗಂಟೆ ಸಮಯದಲ್ಲಿ ಶಿಕಾರಿಪುರ 
ತಾಲ್ಲೂಕಿನ ಕುಟ್ರಹಳ್ಳಿ ಸರ್ಕಾರಿ ಸಸ್ಯ ಕ್ಷೇತ್ರದ ಮುಂದಿನ ಟಾರು ರಸ್ತೆಯಲ್ಲಿ ವಾಹನ ಹಿರೋ ಹೊಂಡಾ ಸಂಖ್ಯೆ: ಕೆಎ-18-ಇ- 
2770 ರಲ್ಲಿ 4.320 ಲೀ. ಮದ್ಯವನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು 
ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11. 1402) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೩೫ 





ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು ಗುನ್ನೆ ಸಂಖ್ಯೆ:23/2008 ದಿನಾಂಕ:10-04-2008 ರಂತೆ ಮೊಕದ್ದಮೆ ದಾಖಲಿಸಿ 
ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಹಿರೋ ಹೊಂಡಾ ಸಂಖ್ಯೆ: ಕೆಎ-18-ಇ-2770 ರ ನೊಂದಾಯಿತ 
ಮಾಲೀಕರು ಬಡ್ಕಪ್ಪ ಬಿನ್‌ ಎಲ್ಲಪ್ಪ ಟೆಲಿಗ್ರಾಫ್‌ ಆಫೀಸ್‌, ಶಿವಮೊಗ್ಗ ಇವರು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 
ಸಾಗರ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 

ಪ್ರಥಮ ಮಾಹಿತಿ ವರದಿ 
ಪಂಚನಾಮೆ 
ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಬಡ್ಕಪ್ಪ ಬಿನ್‌ ಎಲ್ಲಪ್ಪ ಟೆಲಿಗ್ರಾಫ್‌ 
ಆಫೀಸ್‌, ಶಿವಮೊಗ್ಗ ಇವರಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ 
ಎಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು 
ಸೂಚಿಸಲಾಗಿತ್ತು. ಆದರೆ ನೋಟೀಸ್‌ ಜಾರಿಗೊಳ್ಳದೇ ಅಂಚೆ ಲಕೋಟೆಯು ಹಿಂದಿರುಗಿರುತ್ತದೆ. ಪ್ರಕರಣದ ಆರೋಪಿಗಳಿಗೆ 
ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ 
ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆರೋಪಿಗಳು ಕಾರಣ 
ಕೇಳಿ ನೋಟೀಸನ್ನು ಪಡೆದು 1 ತಿಂಗಳು ಕಳೆದರೂ ಉತ್ತರ ಸಲ್ಲಿಸಿರುವುದಿಲ್ಲ. 

ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 4.320 ಲೀ. ಮದ್ಯವನ್ನು ವಾಹನ ಹಿರೋ ಹೊಂಡಾ ಸಂಖ್ಯೆಕೆಎ-18-ಇ-2770 ರಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನು 
ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ಮುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ಈ 
ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ ಕಾರಣ ಕೇಳಿ 
ನೋಟೀಸು ವಾಹನ ಮಾಲೀಕರಿಗೆ ಜಾರಿಗೊಳ್ಳದೇ ಅಂಚೆ ಲಕೋಟೆಯು ಹಿಂದಿರುಗಿರುತ್ತದೆ. ಪ್ರಮುಖವಾಗಿ ವಾಹನದ 
ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ 
ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ 
ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) 
ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ 
ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ 
ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬೇಕಾಗುತ್ತದೆ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ 
ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಆದರೆ 
ಕಾರಣ ಕೇಳಿ ನೋಟೀಸ್‌ ವಾಹನ ಮಾಲೀಕರಿಗೆ ಜಾರಿಗೊಳ್ಳದೇ ಅಂಚೆ ಲಕೋಟೆಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಪ್ರಕರಣ ದಾಖಲಾಗಿ 1 ವರ್ಷ 8 ತಿಂಗಳು ಕಳೆದರೂ ಪ್ರಕರಣದಲ್ಲಿ ಜಪ್ತಾದ ವಾಹನ ಹಾಗೂ ಮುದ್ದೆಮಾಲನ್ನು 
ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮಾನ್ಯ 
ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಇಎಕ್ಸ್‌ಆ/ಪಿಟಿಸಿ/58/2007-08 ದಿನಾಂಕ:8ನೇ ಜನವರಿ, 2010 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 

ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 


೦ ಚ್‌ ಹ 


೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 4.320 ಲೀ. ಮದ್ಯವನ್ನು ಮತ್ತು 
ಹಿರೋ ಹೊಂಡಾ ಸಂಖ್ಯೆಕೆಎ-18-ಇ-2770 ಅನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 

ಪ್ರಕರಣದಲ್ಲಿ ಜಪ್ತಾದ 4.320 ಲೀ. ಮದ್ಯದಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು ಹೊರತು ಪಡಿಸಿ 
ಉಳಿದ ಪ್ರಮಾಣವನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ ಅಬಕಾರಿ ಉಪ ಅಧೀಕ್ಷಕರು, ಸಾಗರ 
ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಹಾಗೂ ಖಾಲಿ ಬಾಟಲಿಗಳನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡಲು ಆದೇಶಿಸಿದೆ. 

ಈ ಆದೇಶವನ್ನು ದಿನಾಂಕ:08-01-2010 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.169 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ:ಇಎಕ್ಸ್‌ ಆ/ಡಿಟಿಸಿಆರ್‌/174/2007-08 


ಪಿರ್ಯಾದುದಾರರು : ಆರೋಪಿ : 
ಅಬಕಾರಿ ಇನ್ಸ್‌ಪೆಕ್ಟರ್‌ ಗಣಪತಿ ಬಿನ್‌ ಹಳೇಕೇರಿ ಹುಚ್ಚಪ್ಪ 
ಸಾಗರ ಉಪ ವಿಭಾಗ. ಶಿರವಾಳ ಗ್ರಾಮ, ಸಾಗರ ತಾಃ. 


ಪ್ರ.ಮಾ.ವ ಸಂಖ್ಯೆ: 18/2007-08 
ದಿನಾಂಕ: 11-12-2007. 
ಪ್ರಸ್ತಾವನೆ: 
ದಿನಾಂಕ:11-12-2007 ರಂದು ಫಿರ್ಯಾದುದಾರರು ಸುಮಾರು ಸಂಜೆ 6.30 ಗಂಟೆ ಸಮಯದಲ್ಲಿ ಸಾಗರದಿಂದ 
ಶಿರವಾಳಕ್ಕೆ ಹೋಗುವ ರಸ್ತೆಯಲ್ಲಿರುವ ವರದಾ ನದಿಯ ಸೇತುವೆಯ ಮೆಲೆ ವಾಹನ ಟಿವಿಎಸ್‌ ಛಾಂಪ್‌ ಸಂ:ಕೆಎ-15-ಇ- 
7518 ರಲ್ಲಿ 10 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. 
ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ 
ರೀತ್ಯಾ ಶಿಕ್ಷಾರ್ಹವೆಂದು ಫಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 18/2007-08 ದಿನಾ೦ಕ:11-12-2007 ರಂದು ಮೊಕದ್ದಮೆ 
ದಾಖಲಿಸಿ ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟಿವಿಎಸ್‌ ಛಾಂಪ್‌ ಸಂಃಕೆಎ-15-ಇ-7518 ರ ನೊಂದಾಯಿತ 
ಮಾಲೀಕರು ಸತ್ಯ ನಾರಾಯಣ ಶೆಟ್ಟ ಬಿನ್‌ ಹಿರಣ್ಯ ಶೆಟ್ಟಿ ಕನ್ಸರ್ವೆನ್ಸಿ ಪಧಫೇಧಾರ, ಟಿ.ಎಂ.ಸಿ ಸಾಗರ ಇವರು ಎಂದು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಾಗರ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಸತ್ಯ ನಾರಾಯಣ ಶೆಟ್ಟ ಬಿನ್‌ ಹಿರಣ್ಯ 
ಶೆಟ್ಟ ಕನ್ಸರ್ವೆನ್ಸಿ ಪಧಫೇಧಾರ, ಟಿ.ಎಂ.ಸಿ ಸಾಗರ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 
ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು ಸದರಿ ನೋಟೀಸನ್ನು 
ಪಡೆದಿರುತ್ತಾರೆ. ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ಕಾರಣ ಕೇಳಿ ನೋಟೀಸಿಗೆ 
ಉತ್ತರ ಸಲ್ಲಿಸಿರುತ್ತಾರೆ. ಪ್ರಕರಣದಲ್ಲಿನ ಆರೋಪಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೩೭ 





ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ 
ನೀಡಲು ಸೂಚಿಸಲಾಗಿತ್ತು. ಆರೋಪಿಯು ಕಾರಣ ಕೇಳಿ ನೋಟೀಸನ್ನು ಪಡೆದು 1 ತಿಂಗಳು ಕಳೆದರೂ ಇದುವರೆಗೂ 
ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 10 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಟಿವಿಎಸ್‌ ಛಾಂಪ್‌ ಸಂ:ಕೆಎ-15-ಇ-7518 
ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಯಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನು 
ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ಮುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ಈ 
ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ ಕಾರಣ ಕೇಳಿ 
ನೋಟೀಸಿಗೆ ವಾಹನ ಮಾಲೀಕರು ಪಡೆದು ತಮ್ಮ ಉತ್ತರದಲ್ಲಿ ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ ಯಾವುದೇ 
ಸಂಬಂಧವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ 
ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡು ತಮ್ಮ ಉತ್ತರದಲ್ಲಿ ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ 
ಯಾವುದೇ ಸಂಬಂಧವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ವಾಹನ ಜಪ್ತಾಗಿ 2 ವರ್ಷ ಕಳೆದರೂ ಇದುವರೆಗೂ ತಮ್ಮದೆಂದು 
ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ 
ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಅಎಕ್ಸ್‌ಆ/ ಡಿಟಿಸಿಆರ್‌/174/2007-08 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 10 ಲೀ. ಕಳ್ಳಭಟ್ಟಿ ಸಾರಾಯಿ ಮತ್ತು 
ವಾಹನ ಟಿವಿಎಸ್‌ ಛಾಂಪ್‌ ಸಂಃೆಎ-15-ಇ-7518 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಪ್ರಕರಣದಲ್ಲಿ ಜಪ್ತಾದ 10 ಲೀ. ಕಳ್ಳಭಟ್ಟಿ ಸಾರಾಯಿಯಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು 
ಹೊರತು ಪಡಿಸಿ ಉಳಿದ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ 
ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.217 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣ ಸಂ: 18 / 1990-91 ದಿನಾ0ಕ:29ನೇ ಮೇ, 1991 
ಆದೇಶ ಸ0: ಅಎಕ್ಸ್‌ಇ/ಡಿಟಿಸಿಆರ್‌/377/1990-91 ದಿನಾಂಕ:30ನೇ ಡಿಸೆಂಬರ್‌, 2009 
ಉಪಸ್ಥಿತರು : ಶ್ರೀ ಜೆ. ಕೃಷ್ಣ 
ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಫಿರ್ಯಾದಿ ಆರೋಪಿಗಳು 
1. ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌. ಶಾಮ್‌ ಬಿನ್‌ ರಾಮಪ್ಪ ಆಟೋಚಾಲಕ, ಮನೆ ನಂ:26 
ಕೋಟೆ ಪೊಲೀಸ್‌ ಠಾಣೆ, ಶಿವಮೊಗ್ಗ. 2ನೇ ಕ್ರಾಸ್‌ ಅಶೋಕನಗರ ಶಿವಮೊಗ್ಗ 


ಗುನ್ನೆ ನಂ: 118/91 
ದಿನಾಂಕ : 27-5-1991 

2. ಅಬಕಾರಿ ಸಬ್‌ ಇನ್ಸಪೆಕ್ಟರ್‌, 
ಶಿವಮೊಗ್ಗ ನಂ.1 ಉಪವಲಯ. 


೧೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 


ಬ್‌ 





ಅರ್ಜಿದಾರರು ಹಾಗೂ ವಾಹನದ ಮಾಲೀಕರು: 

ಶಾಮ್‌ ಬಿನ್‌ ರಾಮಪ್ಪ ಆಟೋಚಾಲಕ, ಮನೆ ನಂ:26 2ನೇ ಕ್ರಾಸ್‌ ಅಶೋಕನಗರ ಶಿವಮೊಗ್ಗ 

ಪ್ರಸ್ತಾವನೆ: 

ದಿನಾಂಕ:27-05-1991 ರಂದು ಮಧ್ಯಾಹ್ನ 12-35 ಗಂಟೆಯ ಸಮಯದಲ್ಲಿ ಶಿವಮೊಗ್ಗ ನಗರದ ಗೋಪಿ ವೃತ್ತದ 
ಹತ್ತಿರ 1ನೇ ಫಿರ್ಯಾದುದಾರರು ರಸ್ತೆ ಕಾವಲು ಮಾಡುತ್ತ ವಾಹನ ತಪಾಸಣೆ ಮಾಡುತ್ತಿದ್ದಾಗ ಸರ್ಕಾರಕ್ಕೆ ತೆರಿಗೆ ಕೊಡದ 
31.200 ಲೀಟರ್‌ ಬಿಯರ್‌ನ್ನು ವಾಹನ ಆಟೋರಿಕ್ಷಾ ಸಂ: ಸಿಟಿಎಸ್‌-7629 ರಲ್ಲಿ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು 
ಪತ್ತೆ ಹಚ್ಚಿದ್ದಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 34 ರ ರೀತ್ಯಾ ಅಪರಾಧವಾಗಿದ್ದು ಇದೇ ಕಾಯ್ದೆ 
ಕಲಂ 35 ರ ಪ್ರಕಾರ ಶಿಕ್ಷಾರ್ಹವಾಗಿರುತ್ತದೆ. ಆದ್ದರಿಂದ ಪೋಲಿಸ್‌ ಸಬ್‌ ಇನ್ಸಪೆಕ್ಟರ್‌, ಜಯನಗರ ಪೋಲೀಸ್‌ ಠಾಣೆ ಇವರು 
ಗುನ್ನೆ ಸಂಖ್ಯೆ : 118/ 91 ದಿನಾಂಕ: 27-05-1991 ರಂತೆ ಮೊಕದ್ದಮೆ ದಾಖಲಿಸಿ ವಾಹನ ಮತ್ತು ಬಿಯರ್‌ನ್ನು 
ವಶಪಡಿಸಿಕೊ೦ಡು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಿದ ಮೇರೆಗೆ ಅಬಕಾರಿ ಇನ್ಸ್‌ಪೆಕ್ಟರ್‌, ಶಿವಮೊಗ್ಗ ನಂ: 1 ರ ಉಪ 
ವಲಯ ಇವರು ಪ್ರಮಾ.ವ. ಸಂಖ್ಯೆ : 18/90-91 ದಿನಾ೦ಕ:29-05-1991 ರಂತೆ ಮೊಕದ್ದಮೆ ದಾಖಲಿಸಿರುತ್ತಾರೆ. 

ಆರೋಪಿ ಹಾಗೂ ವಾಹನದ ಮಾಲೀಕನಾದ ಶಾಮ್‌ ಬಿನ್‌ ರಾಮಪ್ಪ ಆಟೋಚಾಲಕ, ಮನೆ ನಂ: 26 2ನೇ ಕ್ರಾಸ್‌ 
ಅಶೋಕನಗರ ಶಿವಮೊಗ್ಗ, ಇವರು ಎ.ಟಿ. ಮಲ್ಯ, ವಕೀಲರು, ಶಿವಮೊಗ್ಗ ಇವರ ಮೂಲಕ ಅರ್ಜಿ ಸಲ್ಲಿಸಿ ವಾಹನ 
ಆಟೋರಿಕ್ಷಾ ಸಂ:  ಸಿಟಿಎಸ್‌-7629 ವಾಹನವನ್ನು ತಾತ್ಕಾಲಿಕ ಬಿಡುಗಡೆಗೆ ಕೋರಿರುತ್ತಾರೆ. ರೂ. 20,000/- ಮೊತ್ತದ 
ಇಂಡೆಂನಿಟಿ ಬಾಂಡ್‌ ಮತ್ತು ಅದೇ ಮೊತ್ತದ ಶೂರಿಟಿಯನ್ನು ಪಡೆದುಕೊಂಡು ವಾಹನವನ್ನು ತಾತ್ಕಾಲಿಕವಾಗಿ ಬಿಡುಗಡೆ 
ಮಾಡಲಾಗಿದೆ. 

ಕರ್ನಾಟಕ ಅಬಕಾರಿ ಕಾನೂನು ಕಲಂ 43(ಬಿ) ರಡಿ ವಾಹನ ಮಾಲೀಕರಿಗೆ ಈ ವಾಹನವನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂಬ ಬಗ್ಗೆ ಕಾರಣ ಕೇಳಿ ನೋಟೀಸ್‌ ದಿನಾಂಕ:13-12-1993 ರಂದು ಜಾರಿ 
ಮಾಡಲಾಗಿತ್ತು. ಆದರೆ ಸದ್ರಿ ಕಾರಣ ಕೇಳಿ ನೋಟೀಸ್‌ಗೆ ವಾಹನ ಮಾಲೀಕರಾದ ಎದುರುದಾರರು ಯಾವುದೇ ಉತ್ತರ 
ನೀಡಿರುವುದಿಲ್ಲ. 

ನಂತರ ಈ ಪ್ರಕರಣವನ್ನು ವಿಚಾರಣೆಗಾಗಿ ತೆಗೆದುಕೊಂಡು ಸರ್ಕಾರದ ಪರ ವಿಚಾರಣೆ ಮಾಡಿದ ಇಬ್ಬರು 
ಸಾಕ್ಷಿದಾರರ ಹೇಳಿಕೆಗಳನ್ನು ಹಾಗೂ ಅರ್ಜಿದಾರರ ಪರ ಸಾಕ್ಷಿದಾರರ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಯಿತು. ಈ 
ಪ್ರಕರಣದಲ್ಲಿ ಈ ಕೆಳಗಿನ ವಿವಾದಾ೦ಶವನ್ನು ತೀರ್ಮಾನಿಸಬೇಕಾಗಿರುತ್ತದೆ. 

1. ದಿನಾಂಕ:27-05-1991 ರಂದು ಆಟೋ ರಿಕ್ಷಾ ಸಂ: ಸಿಟಿಎಸ್‌-7629 ರಲ್ಲಿ ಕಾನೂನು ಎರುದ್ಧವಾಗಿ 

31.200 ಲೀ. ಬಿಯರನ್ನು ಸಾಗಾಟ ಮಾಡಲಾಗುತ್ತಿತ್ತು ಎಂಬುದನ್ನು ಫಿರ್ಯಾದಿ ಪರ 
ಸಾಬೀತುಪಡಿಸಲಾಗಿದೆಯೇ? 

2. ವಾಹನ ಮಾಲೀಕರು ಇಲ್ಲವೇ ಅವರ ಪ್ರತಿನಿಧಿ ಇಲ್ಲವೇ ವಾಹನವನ್ನು ಜಪ್ತ್ಪುಮಾಡಿದ ಕಾಲಕ್ಕೆ ಅದರ 
ಸುಪರ್ದಿ ಹೊಂದಿದ್ದ ವ್ಯಕ್ತಿ ಇವರುಗಳು ಸದರಿ ವಾಹನದಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಸಾಗಾಟ 
ಮಾಡಿರುವುದು ತಮ್ಮ ತಿಳುವಳಿಕೆ ಅಥವಾ ಪರಿಜ್ಞಾನದಿಂದ ಉಂಟಾಗಿರುವುದಿಲ್ಲವೆಂದು, ಹಾಗೂ ಸದರಿ 
ವಾಹನವನ್ನು ಅಕ್ರಮ ಮದ್ಯ ಸಾಗಾಟ ಮಾಡಲು ಉಪಯೋಗಿಸದಂತೆ ಸಮರ್ಪಕ ಹಾಗೂ ಅಗತ್ಯ 
ಮುಂಜಾಗೃತ ಕ್ರಮ ತೆಗೆದುಕೊಂಡ ಬಗ್ಗೆ ಸಾಬೀತುಪಡಿಸಲಾಗಿದೆಯೇ? 
ಯಾವ ಆದೇಶ 
ಈ ಮೇಲಿನ ವಿವಾದಾಂಶಗಳಿಗೆ ಕೆಳಗಿನಂತೆ ಉತ್ತರಿಸುತ್ತೇನೆ. 

1, ಸಕಾರಾತ್ಮಕ 
2. ನಕರಾತ್ಮಕ 
3. ಕೊನೆಯ ಆದೇಶದಂತೆ 


ಹ 


ಕಾರಣಗಳು: 

ಪರಿಶೀಲನಾಂಶ- 1 :- ಸರ್ಕಾರದ ಪರವಾಗಿ ಶ್ರೀ ಎಸ್‌.ಎನ್‌ ಶಂಕರನಾರಾಯಣ ಅಬಕಾರಿ ಇನ್ಸ್‌ಪೆಕ್ಟರ್‌ (ಪ್ರ.ಸ-1) ಮತ್ತು 
ಶ್ರೀ ಸಿದ್ಧಲಿಂಗಪ್ಪ ಆಗಿನ ಪಿ.ಎಸ್‌.ಐ (ಪ್ರ.ಸ-2) ಇವರುಗಳನ್ನು ವಿಚಾರಣೆ ಮಾಡಿದೆ. ಆ ಪೈಕಿ ಪ್ರಸ-। ಇವರ ಶಿವಮೊಗ್ಗ 
ಜಯನಗರ ಪೊಲೀಸ್‌ ಠಾಣೆಯ ಕ್ರೈಂ 18/90-91 ಕ್ಕೆ ಸಂಬಂಧಿಸಿದ ದಾಖಲೆ ಪತ್ರ ಹಾಗೂ ಜಪ್ತುಮಾಡಿದ ವಾಹನ ಮತ್ತು 
4 ಪೆಟ್ಟಿಗೆ ಬಿಯರನ್ನು ಜಯನಗರ ಪೊಲೀಸರಿಂದ ವರ್ಗಾವಣೆಯಾಗಿ ಬಂದಿದ್ದು ತಮ್ಮ ಕಛೇರಿಯ ಕ್ರೈಂ ಸಂ: 18/90-91 ರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೩೯ 





ಪ್ರಕಾರ ದಿನಾಂಕ:29-05-1991 ರ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿರುವುದಾಗಿ ಹಾಗೂ ಜಪ್ತು ಮಾಡಿದ ಬಿಯರ್‌ 
ಬಾಟಲ್‌ಗಳ ಪೈಕಿ ಮಾದರಿಗಾಗಿ ತೆಗೆದಿದ್ದ ಸೀಸೆಗಳನ್ನು ರಾಸಾಯನಿಕ ಪರೀಕ್ಷೆಗಾಗಿ ಕಳುಹಿಸಿಕೊಟ್ಟಿದ್ದು ನಂತರ ಪ್ರಾಧಿಕೃತ 
ಅಧಿಕಾರಿಗಳಿಗೆ ವಾಹನ ಮುಟ್ಟುಗೋಲಿನ ಬಗ್ಗೆ ವರದಿ ಸಲ್ಲಿಸಿರುವುದಾಗಿ ಸಾಕ್ಷಿ ನುಡಿದಿರುತ್ತಾರೆ. ಈ ಸಾಕ್ಷಿದಾರರಿಗೆ ವಾಹನ 
ಮಾಲೀಕರ ಪರವಾಗಿ ವಕೀಲರು ಪಾಟೀ ಸವಾಲು ಮಾಡಿರುತ್ತಾರೆ. ಅದರಲ್ಲಿ ಬಿಯರ್‌ ಬಾಟಲಿಗಳ ಮೇಲೆ ಪ್ರಿಂಟೆಡ್‌ 
ಲೇಬಲ್‌ಗಳು ಇರುವುದಿಲ್ಲ. ಪ್ರತಿಯೊಂದು ಸೀಸೆ ಪರಿಶೀಲನೆ ಮಾಡಲಿಲ್ಲ ಹಾಗೂ ಜಪ್ತು ಮಾಡಿದ ಆಟೋ ರಿಕ್ಷಾದಲ್ಲಿ 
ಯಾವುದೇ ಬಿಯರ್‌ ಬಾಟಲ್‌ಗಳು ಇರಲಿಲ್ಲ ಎಂಬಾಗಿ ಸೂಚನೆಗಳನ್ನು ಇಟ್ಟಿದ್ದು ಅವುಗಳನ್ನು ಈ ಸಾಕ್ಷಿದಾರರು 
ಅಲ್ಲಗೆಳೆದಿರುತ್ತಾರೆ. 

ಇನ್ನೋರ್ವ ಸಾಕ್ಷಿ ಪ್ರ.ಸ-2 ಮುಖ್ಯ ವಿಚಾರಣೆಯಲ್ಲಿ ಈ ಕೆಳಗಿನಂತೆ ಸಾಕ್ಷಿ ನುಡಿದಿರುತ್ತಾರೆ. 

ಮೇ-1991 ರಲ್ಲಿ ಶಿವಮೊಗ್ಗ ಜಯನಗರ ಪೊಲೀಸ್‌ ಠಾಣೆಯಲ್ಲಿ ಸಬ್‌ ಇನ್ಸ್‌ಪೆಕ್ಟರಾಗಿ ಕೆಲಸ ಮಾಡುತ್ತಿದ್ದು 
ದಿನಾಂಕ: 27-05-1991 ರಂದು ಶಿವಮೊಗ್ಗ ಗೋಪಿ ವೃತ್ತದ ಬಳಿ ಮಧ್ಯಾಹ್ನ 12.45 ರ ಸಮಯದಲ್ಲಿ ಗಸ್ತು ಮಾಡುತ್ತಿದ್ದು ಆ 
ದಿನ ಆ ಸಮಯದಲ್ಲಿ ಸಿಟಿಎಸ್‌-7629 ಆಟೋ ರಿಕ್ಷಾ ಬರುತ್ತಿದ್ದು ಅದರಲ್ಲಿ ರಟ್ಟಿನ ಪೆಟ್ಟಿಗೆಗಳು ಇದ್ದುದರಿ೦ದ ಅನುಮಾನ 
ಬಂದುದರಿಂದ ನಿಲ್ಲಿಸಿ ತಪಾಸಣೆ ಮಾಡಿದೆನು. ಸದರಿ ರಟ್ಟಿನ ಪೆಟ್ಟಿಗೆಗಳಲ್ಲಿ ಕಿಂಗ್‌ ಫಿಶರ್‌ ಬಿಯರ್‌ ಒಂದರಲ್ಲಿ ಯುಬಿ 
ಬಿಯರ್‌ 3 ರಲ್ಲಿ ಇತ್ತು. ಆಟೋ ಚಾಲಕ ಶ್ಯಾಮ್‌ ಎಂಬುವರನ್ನು ವಿಚಾರಿಸಲಾಗಿ ಬಿಲ್‌ ಮತ್ತು ರಹದಾರಿ ಇಲ್ಲವೆಂದು 
ತಿಳಿಸಿದನು. ಒಂದೊಂದು ಪೆಟ್ಟಿಗೆಯಲ್ಲಿ 650 x12 ರಂತೆ ಬಿಯರ್‌ ಬಾಟಲಿಗಳಿದ್ದವು. ಅನಧಿಕೃತವಾಗಿ ಸಾಗಾಣಿಕೆಯಾಗುತ್ತಿದೆ 
ಎಂದು ಖಚಿತಪಡಿಸಿಕೊಂಡು ಸ್ಥಳದಲ್ಲಿ ಇಬ್ಬರು ಪಂಚರನ್ನು ಬರಮಾಡಿಕೊಂಡು ಅವರ ಸಮಕ್ಷಮ ಪ್ರತಿಯೊಂದು 
ಪೆಟ್ಟಿಗೆಯನ್ನು ತಪಾಸಣೆ ಮಾಡಿ ಪ್ರತಿಯೊಂದು ಪೆಟ್ಟಿಗೆಯಿಂದ ತಲಾ ಒಂದರಂತೆ ಸ್ಯಾಂಪಲ್‌ ತೆಗೆದು ಬಾಯಿ ಸೀಲ್‌ ಮಾಡಿ 
ಪಂಚರು ರುಜುಮಾಡಿದ ಬಾಟಲಿಗಳನ್ನು ಅಂಟಿಸಿ 4 ರಟ್ಟಿನ ಪೆಟ್ಟಿಗೆಗಳನ್ನು ಆಟೋ ರಿಕ್ಷಾ ನಂ: 7629 ಅನ್ನು ಅಮಾನತ್ತು 
ಪಡಿಸಿಕೊಂಡು ಸ್ಥಳದಲ್ಲೇ ಮಹಜರ್‌ ಮಾಡಿದೆನು. ಆಪಾದಿತನನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಗುನ್ನೆ ನಂ. 118/91 
ರಂತೆ ಗುನ್ನೆ ದಾಖಲು ಮಾಡಿಕೊಂಡು ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆನು. ಸರ್ಕಾರದ ಪರವಾಗಿ 
ನಾನು ದೂರು ಸಲ್ಲಿಸಿರುತ್ತೇನೆ. ಸ್ಥಳದಲ್ಲಿ ತಯಾರಿಸಿದ ಮಹಜರ್‌ ಪ್ರತಿಯನ್ನು ಅದು ನಿಶಾನೆ-। ಇರುತ್ತದೆ. ದೂರಿನ ಪ್ರತಿ 
ನಿಶಾನೆ-2 ಇರುತ್ತದೆ. ನಂತರ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಮುಂದಿನ ಕ್ರಮ ಕೈಗೊಳ್ಳಲು ಅಬಕಾರಿ ಇಲಾಖೆಗೆ 
ವರ್ಗಾಯಿಸಿರುತ್ತೇನೆ. ಸಂಬಂಧಪಟ್ಟ ಕಡತ ಮತ್ತು ಮುದ್ದೆಮಾಲನ್ನು ಅಬಕಾರಿ ಇಲಾಖೆಗೆ ವರ್ಗಾಯಿಸಿಕೊಟ್ಟ ಮನವಿ 
ನಿಶಾನೆ-3 ಅದರ ಮೇಲಿನ ನನ್ನ ರುಜು ಪಿ-3(ಎ) ಇರುತ್ತದೆ. 

ಸದರಿ ಸಾಕ್ಷಿದಾರರು ಪಾಟೀ ಸವಾಲಿನಲ್ಲಿ ಈ ಕೆಳಗಿನಂತೆ ಹೇಳಿಕೆ ನೀಡಿದ್ದಾರೆ. 

ಆಟೋ ರಿಕ್ಷಾವನ್ನು ಗೋಪಿ ಸರ್ಕಲ್‌, ಶಿವಮೊಗ್ಗ ಇಲ್ಲಿ ಅಮಾನತ್ತು ಪಡಿಸಿಕೊಂಡೆನು. ಆ ಸರ್ಕಲ್‌ನಲ್ಲಿ ಎರಡು 
ಸಿನಿಮಾ ಥಿಯೇಟರ್‌ಗಳಿರುವುದು ಸರಿ. ನಾನು ಅಮಾನತ್ತು ಪಡಿಸಿಕೊಂಡ ಆಟೋ ರಿಕ್ಷಾ ನಿಂತಿತ್ತು ಎಂಬುದು ಸರಿಯಲ್ಲ. 
ಸಿನಿಮಾಗೆ ಬಂದ ಜನರನ್ನು ಅಲ್ಲಿ ಇಳಿಸಲು ಆಟೋ ರಿಕ್ಷಾ ನಿಂತಿತ್ತು ಎಂಬುದು ಸರಿಯಲ್ಲ ಗೋಪಿ ಸರ್ಕಲ್‌ನಲ್ಲಿ 
ವಾಹನಗಳನ್ನು ನಿಲ್ಲಿಸಿ ಅಮಾನತ್ತು ಪಡಿಸಲು ಅವಕಾಶವಿಲ್ಲವೆನ್ನುವುದು ಸರಿಯಲ್ಲ. ನಾನು ಅಮಾನತ್ತು ಪಡಿಸಿಕೊಂಡ ಮದ್ಯ 
ಪೆಟ್ಟಿಗೆಗಳ ಮೇಲೆ ಯಾವುದೇ ಲೇಬಲ್‌ ಇರಲಿಲ್ಲವೆನ್ನುವುದು ಸರಿಯಲ್ಲ ಪೆಟ್ಟಗೆಗಳನ್ನ ಒಡೆಯದೇ ಅದರ ಒಳಗೆ ಏನಿದೆ 
ಎಂಬುದನ್ನು ಹೇಳುವುದು ಸಾಧ್ಯವಿಲ್ಲ ಎಂದು ಹೇಳುವುದು ಸರಿಯಲ್ಲ. ಆಟೋದಲ್ಲಿ ಯಾವುದೇ ಪೆಟ್ಟಿಗೆಗಳು ಇರಲಿಲ್ಲ ಮತ್ತು 
ಚಿತ್ರಮಂದಿರಕ್ಕೆ ಬಂದ ಜನರನ್ನು ಬಿಡಲು ಆಟೋ ರಿಕ್ಷಾ ನಿಂತಿತ್ತು ಎನ್ನುವುದು ಸರಿಯಲ್ಲ. ನಾನು ಪೆಟ್ಟಿಗೆಯಲ್ಲಿ ಇದ್ದ ಎಲ್ಲಾ 
ಸೀಸೆಗಳನ್ನು ತೆರೆದು ನೋಡಿರುವುದಿಲ್ಲ. ನಾನು ಅಮಾನತ್ತು ಪಡಿಸಿಕೊಂಡ ಮದ್ಯಕ್ಕೂ ಮತ್ತು ಆಟೋ ರಿಕ್ಷಾಕ್ಟೂ ಯಾವುದೇ 
ಸಂಬಂಧವಿಲ್ಲವೆನ್ನುವುದು ಸರಿಯಲ್ಲ. ನಾನು ಆಟೋ ಚಾಲಕನ ಮೇಲೆ ಸುಳ್ಳು ಕೇಸು ಹಾಕಿದ್ದೇನೆ ಎಂಬುದು ಸರಿಯಲ್ಲ. 
ದೂರಿನ ಪ್ರಕಾರ ಆರೋಪಿ ಯಾವುದೇ ಅಪರಾಧ ಮಾಡಿಲ್ಲವೆನ್ನುವುದು ಸರಿಯಲ್ಲ. 

ಈ ಸಾಕ್ಷಿದಾರರಿಗೆ ಎದುರುದಾರರ ಪರ ವಕೀಲರು ಪಾರ್ಟಿ ಸವಾಲು ಮಾಡಿದ್ದು ಅದರಲ್ಲಿ ಸದರಿ ಆಟೋ ರಿಕ್ಷಾದಲ್ಲಿ 
ಸಿನಿಮಾ ನೋಡಲು ಬಂದಿದ್ದ ಜನರನ್ನು ಕರೆದುಕೊಂಡು ಬರಲಾಗಿತ್ತು. ಅವರನ್ನು ಇಳಿಸುವ ಸಲುವಾಗಿ ಗೋಪಿ ಸರ್ಕಲ್‌ನಲ್ಲಿ 
ನಿಲ್ಲಿಸಲಾಗಿತ್ತು. ಆ ಸಂದರ್ಭದಲ್ಲಿ ಆಟೋವನ್ನು ಹಿಡಿದು ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ ಎಂಬುದನ್ನು ಈ 
ಸಾಕ್ಷಿದಾರರು ಅಲ್ಲಗೆಳೆದಿರುತ್ತಾರೆ ಹಾಗೂ ಸದರಿ ಆಟೋ ರಿಕ್ಷಾದಲ್ಲಿ ಬಿಯರನ್ನು ಅಕ್ರಮ ಸಾಗಾಟ ಮಾಡಿರುವುದಿಲ್ಲ 
ಎ೦ಬುದನ್ನು ಅಲ್ಲಗೆಳೆದಿರುತ್ತಾರೆ. 

ಈ ಎರಡು ಸಾಕ್ಷಿದಾರರ ಹೇಳಿಕೆಯನ್ನು ಗಮನಿಸಿದಾಗ ದಿನಾ೦ಕ:27-05-1991 ರ ಮಧ್ಯಾಹ್ನ 12.45 ರ 
ಸಮಯದಲ್ಲಿ ಶಿವಮೊಗ್ಗ ಗೋಪಿ ವೃತ್ತದ ಬಳಿ ಸಿಟಿಎಸ್‌-7629 ನೊಂದಣಿ ಸಂಖ್ಯೆ ಆಟೋ ರಿಕ್ಷಾವನ್ನು 1ನೇ 


೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಫಿರ್ಯಾದುದಾರರು (ಪ್ರ.ಸ-2) ನಿಲ್ಲಿಸಿ ತಪಾಸಣೆ ಮಾಡಿದಾಗ ಅದರಲ್ಲಿ ಅನಧಿಕೃತವಾಗಿ ರಟ್ಟಿನ ಪೆಟ್ಟಿಗೆಗಳಲ್ಲಿ ಒಟ್ಟು 31200 
ಲೀ ಬಿಯರ್‌ ತುಂಬಿದ ಬಾಟಲಿಗಳ ಸಾಗಾಟ ಆಗುತ್ತಿತ್ತು ಎ೦ಬುದು ಖಚಿತವಾಗುತ್ತದೆ. ಈ ಕುರಿತಂತೆ ಸ್ಥಳದಲ್ಲಿ ಪ್ರ.ಸ-2 
ರವರು ವಾಹನವನ್ನು ಹಾಗೂ ಅದರಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಬಿಯರ್‌ಗಳನ್ನು ಜಪ್ತು ಮಾಡಿ ಮಹಜರ್‌ ಮಾಡಿದ 
ವಿಷಯ ಈ ಸಾಕ್ಷಿದಾರರ ಹೇಳಿಕೆಯಿ೦ದ ವ್ಯಕ್ತವಾಗುತ್ತದೆ. 

ವಾಹನವನ್ನು ಸ್ಥಳದಲ್ಲಿ ಜಪ್ತು ಮಾಡಿದ ಬಗ್ಗೆ ಮಹಜರ್‌ ನಕಲು, ದೂರಿನ ನಕಲು ಇವುಗಳನ್ನು ನಿಶಾನೆ ಗುರುತು 
ಪಡಿಸಲಾಗಿದ್ದು ಇವುಗಳು ಮೇಲ್ಕಾಣಿಸಿದ ವಿಷಯಗಳನ್ನು ಪುಷ್ಟೀಕರಿಸುತ್ತವೆ. ಈ ಇಬ್ಬರು ಸಾಕ್ಷಿದಾರರ ಹೇಳಿಕೆಯನ್ನು 
ನಂಬದೇ ಇರಲು ಯಾವುದೇ ಪ್ರಬಲವಾದ ಕಾರಣಗಳು ಪಾಟೀ ಸವಾಲಿನಲ್ಲಿ ಬಂದಿರುವುದಿಲ್ಲ. ಪ್ರ.ಸ-2 ಇವರು ಕರ್ತವ್ಯ 
ನಿರತ ಪೊಲೀಸ್‌ ಅಧಿಕಾರಿಯಾಗಿದ್ದು ಅವರ ಸಾಕ್ಷಿ ಹೇಳಿಕೆಯು ನಂಬಲರ್ಹವಾಗಿರುತ್ತದೆ. ವಾಹನ ಮಾಲೀಕರ ಪರವಾಗಿ 
ಪ್ರತಿಪಾದಿಸಿದಂತೆ, ಪ್ರ.ಸ.-2 ಇವರು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿರುತ್ತಾರೆ ಎಂಬ ವಿಷಯವನ್ನು ನಂಬಲು 
ಯಾವುದೇ ಆಧಾರ ಇರುವುದಿಲ್ಲ. ಕೇವಲ ಇಲಾಖಾ ಸಾಕ್ಷಿದಾರರ ಹೇಳಿಕೆಯನ್ನು ನಂಬಬಾರದು ಎ೦ಬ ಬಗ್ಗೆ ಅಡೆತಡೆ 
ಇರುವುದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಪರಿಶೀಲನಾ ಅಂಶ 1 ನ್ನು ನಾನು ಸಕಾರಾತ್ಮಕವಾಗಿ ಪರಿಗಣಿಸುತ್ತೇನೆ. 

ಸ್ವತ: ವಾಹನ ಮಾಲೀಕರಾದ ಶ್ಯಾಮ್‌ ಇವರು ಈ ಪ್ರಾಧಿಕಾರದ ಮುಂದೆ ಸಾಕ್ಷಿ ಹೇಳಿಕೆಯನ್ನು ನೀಡಿದ್ದು ಅದರಲ್ಲಿ 
ದಿನಾಂಕ:27-05-1991 ರಂದು ತನ್ನ ಆಟೋ ರಿಕ್ಷಾ ಸಂ: ಸಿಟಿಎಸ್‌-7629 ರಲ್ಲಿ ಪ್ಯಾಸೆಂಜರ್‌ಗಳನ್ನು ಕರೆದುಕೊಂಡು ಬಂದು 
ಹೆಚ್‌.ಪಿ.ಸಿ ಚಿತ್ರಮಂದಿರದ ಹತ್ತಿರ ಅವರನ್ನು ಇಳಿಸುತ್ತಿರುವಾಗ ಪಿಎಸ್‌ಐ ರವರು ಬಂದು ಏಕೆ ಇಲ್ಲಿ ನಿಲ್ಲಿಸಿದೆ ಎಂದು 
ಕೇಳಿದಾಗ ತಾನು ಪ್ಯಾಸೆಂಜರ್‌ ನಿಂದ ಹಣ ಪಡೆಯುತ್ತಿದ್ದೆ ಎಂದು ಹೇಳಿದೆ. ಆದರೆ ಅವರು ಸ್ಟೇಷನ್‌ಗೆ ವಾಹನ ತರಲು 
ಹೇಳಿದರು ಅದರಂತೆ ನಾನು ತೆಗೆದುಕೊಂಡು ಹೋದೆ ಆಗ ಪಿ.ಎಸ್‌.ಐ ರವರು ಕೇಸ್‌ ದಾಖಲು ಮಾಡಿದರು. ಗಾಡಿಯಲ್ಲಿ 
ಪರ್ಮಿಟ್‌ ಇಲ್ಲದ ಬಿಯರ್‌ ಇತ್ತು ಎಂದು ಹೇಳುತ್ತಾರೆ. ಆದರೆ ಅದನ್ನು ನನ್ನಿಂದ ಅಮಾನತ್ತು ಪಡಿಸಿಕೊಂಡಿರುವುದಿಲ್ಲ. ನನ್ನ 
ಮೇಲೆ ಸುಳ್ಳು ಕೇಸ್‌ ಹಾಕಿರುತ್ತಾರೆ ಎಂದು ಸಾಕ್ಷಿ ನುಡಿದಿರುತ್ತಾರೆ. ಮಾನ್ಯ ಎಡಿಪಿಯವರು ಪಾಟೀ ಸವಾಲು ಮಾಡಿದ್ದಾರೆ. 
ಪೊಲೀಸಿನವರು ಸುಳ್ಳು ಪ್ರಕರಣವನ್ನು ಹಾಕಿರುತ್ತಾರೆ ಎಂದು ಆಟೋ ಚಾಲಕರ ಸಂಘದವರಿಗಾಗಲೀ, ಬೇರೆ 
ಅಧಿಕಾರಿಗಳಿಗಾಗಲೀ ತಾನು ತಿಳಿಸಿಲ್ಲವೆಂದು ಪಾಟೀ ಸವಾಲಿನಲ್ಲಿ ಹೇಳಿಕೆ ನೀಡಿದ್ದಾರೆ. 

ವಾಹನ ಮಾಲೀಕರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ ವಿಷಯಗಳನ್ನು ಅವರು ವಾಹನ ಬಿಡುಗಡೆಗಾಗಿ ಸಲ್ಲಿಸಿದ 
ಅರ್ಜಿಯಲ್ಲಿ ನಮೂದಿಸಿರುವುದಿಲ್ಲ. ಇದೂ ಅಲ್ಲದೆ ಜಪ್ತು ಮಾಡಿದ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂಬ ಬಗ್ಗೆ ನೀಡಿದ ಕಾರಣ ಕೇಳಿ ನೋಟೀಸ್‌ಗೆ ವಾಹನ ಮಾಲೀಕರು ಉತ್ತರ ನೀಡಿರುವುದಿಲ್ಲ. ಈ 
ಎಲ್ಲಾ ವಿಷಯವನ್ನು ಗಮನಿಸಿದಾಗ ವಾಹನ ಮಾಲೀಕರು ನೀಡಿದ ಸಾಕ್ಷಿ ಹೇಳಿಕೆಯಲ್ಲಿ ನಂಬಲು ಬರಲಾರದು. ಕೇವಲ 
ವಾಹನ ಮುಟ್ಟುಗೋಲು ಮಾಡಿಕೊಳ್ಳುವುದನ್ನು ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಈ ರೀತಿ ಕಟ್ಟು ಕತೆಯನ್ನು ಸಾಕ್ಷಿ 
ಹೇಳಿಕೆಯನ್ನು ನೀಡಿದ್ದು ವ್ಯಕ್ತವಾಗುತ್ತದೆ. ವಾಹನವನ್ನು ಜಪ್ತು ಮಾಡುವ ಸಮಯದಲ್ಲಿ ಸ್ವತ: ವಾಹನ ಮಾಲೀಕರೆ 
ವಾಹನವನ್ನು ಚಾಲನೆಯನ್ನು ಮಾಡಿಕೊಂಡು ಬರುತ್ತಿದ್ದು ಆ ವಾಹನವನ್ನು ಪರಿಶೀಲಿಸಿದಾಗ ಆ ವಾಹನದಲ್ಲಿ ತೆರಿಗೆ ಕೊಡದ 
ಸುಮಾರು 31.200 ಲೀ. ಬಿಯರ್‌ ಇದ್ದವೆಂದು ಪ್ರ.ಸ-2 ರವರು ನಿಖರವಾಗಿ ಸಾಕ್ಷಿ ನುಡಿದಿರುತ್ತಾರೆ. ಘಟನೆಯ ದಿನ 
ವಾಹನವನ್ನು ತಾನು ಸ್ವತ: ತಾನೇ ಚಾಲನೆಮಾಡಿಕೊಂಡು ಬಂದ ವಿಷಯವನ್ನು ವಾಹನದ ಮಾಲೀಕರು ಒಪ್ಪಿರುತ್ತಾರೆ. ತನ್ನ 
ವಾಹನದಲ್ಲಿ ಬಿಯರ್‌ಗಳನ್ನು ಸಾಗಾಟ ಮಾಡದಿದ್ದರೂ ಯಾವ ಕಾರಣಕ್ಕಾಗಿ ಸುಳ್ಳು ಪ್ರಕರಣ ಇವರ ವಿರುದ್ಧ ದಾಖಲು 
ಮಾಡಲಾಗಿದೆ ಎಂಬುದನ್ನ ವಾಹನ ಮಾಲೀಕರು ಸಿದ್ಧಪಡಿಸಿರುವುದಿಲ್ಲ. ಸುಳ್ಳು ಪ್ರಕರಣವನ್ನ ದಾಖಲಿಸಿದ ಬಗ್ಗೆ ಆಟೋ 
ಚಾಲಕರ ಸಂಘದವರಿಗಾಗಲೀ ಬೇರೆ ಅಧಿಕಾರಿಗಳಲ್ಲಾಗಲೀ ತಾನು ತಿಳಿಸಿಲ್ಲವೆ೦ದು ವಾಹನ ಮಾಲೀಕರು ತಮ್ಮ ಪಾಟೀ 
ಸವಾಲಿನಲ್ಲಿ ಒಪ್ಪಿಕೊಂಡಿರುತ್ತಾರೆ. 

ಈ ಎಲ್ಲಾ ವಿಷಯಗಳನ್ನು ಗಮನಿಸಿದಾಗ ಈ ಪ್ರಕರಣದಲ್ಲಿ ಜಪ್ತುಪಡಿಸಿದ ಆಟೋ ರಿಕ್ಷಾ ಸಂ: ಸಿಟಎಸ್‌-7629 
ರಲ್ಲಿ ಅಕ್ರಮವಾಗಿ 31.200 ಲೀ. ಬಿಯರನ್ನ ಸಾಗಾಟ ಮಾಡಲಾಗಿತ್ತು ಹಾಗೂ ಸ್ವತ: ವಾಹನದ ಮಾಲೀಕರು ಅವರ 
ತಿಳುವಳಿಕೆಯಿಂದಲೇ ಈ ರೀತಿ ಅಕ್ರಮವಾಗಿ ಬಿಯರ್‌ಗಳನ್ನ ಸದರಿ ವಾಹನದಲ್ಲಿ ತುಂಬಿಕೊಂಡು ಅವರೇ ಚಾಲನೆ 
ಮಾಡುತ್ತಿದ್ದ ವಿಷಯ ಯಾವುದೇ ಸಂಶಯಕ್ಕೆ ಎಡೆ ಇಲ್ಲದಂತೆ ಸಾಬೀತಾಗಿದೆ. ಎಂಬುವ ತೀರ್ಮಾನಕ್ಕೆ ಬರಬೇಕಾಗಿರುತ್ತದೆ. 
ಕಾರಣ ಪರಿಶೀಲನಾ ಅಂಶ ಎರಡನ್ನು ನಕರಾತ್ಮಕವಾಗಿ ಪರಿಗಣಿಸುತ್ತೇನೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ 

ಶ್ರೀ ಜೆ ಕೃಷ್ಣ, ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಶಿವಮೊಗ್ಗ ಜಿಲ್ಲೆ. 

ಶಿವಮೊಗ್ಗ ಆದ ನಾನು ಅಬಕಾರಿ ಕಾಯಿದೆ ಕಲಂ 43(ಎ) ಪ್ರಕಾರ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಲ0 43(ಬಿ)(1) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೪೧ 





ಅನ್ವಯ ಮುಟ್ಟುಗೋಲು ಹಾಕಿಕೊಳ್ಳುವ ಪೂರ್ವದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ಅನುಸರಿಸಿದ ನಂತರ; 1ನೇ 
ಫಿರ್ಯಾದುದಾರರು ತಮ್ಮ ಗುನ್ನೆ ಸಂಖ್ಯೆ: 118/1991 ದಿನಾಂಕ:27-05-1991 ರಲ್ಲಿ ಜಪ್ಪುಪಡಿಸಿಕೊಂಡ ಆನಂತರ 
ಫಿರ್ಯಾದುದಾರರು-2 ಆದ ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌, ಶಿವಮೊಗ್ಗ ನಂ.1 ಉಪವಲಯ ರವರಿಗೆ ಹಸ್ತಾಂತರಿಸಿರುವ 
ವಾಹನ ಆಟೋರಿಕ್ಷಾ ಸಂ: ಸಿಟಿಎಸ್‌-7629 ವನ್ನು ಈ ಪ್ರಾಧಿಕಾರದ ಸಮಸಂಖ್ಯೆ ಆದೇಶ ದಿನಾಂಕ:30-5-1991 ರಲ್ಲಿ 
ತಾತ್ಕಾಲಿಕವಾಗಿ ಬಿಡುಗಡೆಗೊಳಿಸಲಾಗಿದ್ದ ಆದೇಶವನ್ನು ಹಿಂತೆಗೆದುಕೊಂಡಿರುತ್ತೇನೆ. ಈ ಪ್ರಕರಣದಲ್ಲಿ ಜಪ್ತು ಮಾಡಲಾಗಿದ್ದ 
31.200 ಲೀಟರ್‌ ಬಿಯರ್‌ ಪೈಕಿ ರಾಸಾಯನಿಕ ಪರೀಕ್ಷೆಗೆ ತೆಗೆದು ಉಳಿದ ಬಿಯರ್‌ನ್ನು ಮತ್ತು ವಾಹನ ಆಟೋ ರಿಕ್ಷಾ ಸಂ: 
ಸಿಟಿಎಸ್‌-7629 ಅನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ಸದರಿ ಬಿಯರ್‌ನ್ನು ಅಬಕಾರಿ ಉಪ ಅಧೀಕ್ಷಕರು, ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಸ್ರೇಮ್‌ದಾರರು 15 ದಿನದೊಳಗಾಗಿ ತಾತ್ಕಾಲಿಕವಾಗಿ ಬಿಡುಗಡೆಯಾದ ವಾಹನವನ್ನು ಅಬಕಾರಿ ಇನ್ಸ್‌ಪೆಕ್ಟರ್‌, 
ಶಿವಮೊಗ್ಗ ವಲಯ ನಂ.1 ಇವರಿಗೆ ಒಪ್ಪಿಸತಕ್ಕದ್ದು ತಪ್ಪಿದ್ದಲ್ಲಿ ಕ್ಷೇಮ್‌ದಾರರ ಪರವಾಗಿ ಜಾಮೀನುದಾರರು ನೀಡಿದ್ದ ರೂ. 
20,000/- ಮೊತ್ತದ ಇಂಡೆಂನಿಟಿ ಬಾಂಡ್‌ ಹಾಗೂ ಅದೇ ಮೊತ್ತದ ಭದ್ರತೆಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 
ಈ ಆದೇಶವನ್ನು ದಿನಾಂಕ:30-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಛಿಸಿದ ನಂತರ 
ತಪ್ಪುಗಳನ್ನು ತಿದ್ದಿ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುತ್ತದೆ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಅನುಬುಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
1 ಪ್ರ.ಸ-1 ದ ಎಸ್‌.ಎನ್‌. ಶಂಕರನಾರಾಯಣ 
ಅಬಕಾರಿ ಇನ್ಸ್‌ಪೆಕ್ಟರ್‌, 
ಹೆಚ್‌.ಇ. ಡಿಸ್ಬಿಲ್ಲರಿ, ಶಿವಮೊಗ್ಗ. 
2) ಪ್ರಸ-2 ದ ಶ್ರೀ ಸಿದ್ಧಲಿಂಗಪ್ಪ 
ಪೋಲೀಸ್‌ ಸಬ್‌ ಇನ್ಸಪೆಕ್ಟರ್‌, 
ಕೋಟೆ ಪೋಲೀಸ್‌ ಠಾಣೆ, ಶಿವಮೊಗ್ಗ. 


ಅನುಬುಧ-2 
ಫಿರ್ಯಾದುದಾರರ ಪರ ಮಂಡಿಸಲಾದ ದಾಖಲಾತಿಗಳ ವಿವರ 
1) ನಿಶಾನೆ ಪಿ-1 - ಮಹಜರ್‌ 
2) ನಿಶಾನೆ ಪಿ-2 - ಪ್ರಥಮ ವರ್ತಮಾನ ವರದಿ 
3) ನಿಶಾನೆ ಪ-3 - ಅಮಾನತ್ತು ವರದಿ 
ಅನುಬುಧ-3 
ಫಿರ್ಯಾದುದಾರರ ಪರ ಮಂಡಿಸಲಾದ ಮುದ್ದೆಮಾಲುಗಳ ವಿವರ 
1ಎಂ.ಒ-| — ವಾಹನ ಆಟೋರಿಕ್ಷಾ ಸಂ: ಸಿಟಿಎಸ್‌-7629 
2)ಎಂ.ಒ-2 — ಸ್ಯಾಂಪಲ್‌ ಬಾಟಲಿ 
ಅನುಬುಧ-4 
ಅರ್ಜಿದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
1 ಡಿ ಡಬ್ಲೂ-1 - ಶಾಮ್‌ ಬಿನ್‌ ರಾಮಪ್ಪ ಆಟೋಚಾಲಕ, 


ಮನೆ ನಂ:26 2ನೇ ಕ್ರಾಸ್‌ 
ಅಶೋಕನಗರ ಶಿವಮೊಗ್ಗ 


೧೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಅನುಬುಧ-5 
ಅರ್ಜಿದಾರರ ಪರ ಮಂಡಿಸಲಾದ ದಾಖಲಾತಿಗಳ ವಿವರ 
ಜಮ ಇಲ್ಲಾ ಮಾವ ಮಾ 
ಅನುಬುಧ-6 
ಅರ್ಜಿದಾರರ ಪರ ಮಂಡಿಸಲಾದ ಮುದ್ದೆಮಾಲುಗಳ ವಿವರ 
-- ಇಲ್ಲಾ - - 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 


0 


ಹಿ.ಆರ್‌.220 ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 


ಪ್ರಕರಣದ ಸಂಖ್ಯೆ : ಇಎಕ್ಸ್‌ಅ/ಡಿಟಿಸಿಆರ್‌/105/2008-09 


ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ಪತ್ತೆಯಾಗಿರುವುದಿಲ್ಲ. 
ಸಾಗರ ವಲಯ. 


ಪ್ರಮಾ.ವ ಸಂಖ್ಯೆ: 08/2008-09 
ದಿನಾಂಕ: 24-09-2008. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:24-09-2008 ರಂದು ಪಿರ್ಯಾದುದಾರರು ಸುಮಾರು ಸಂಜೆ 7.30 ಗಂಟೆ ಸಮಯದಲ್ಲಿ ಸಾಗರ 
ತಾಲ್ಲೂಕು ಬೆಳಂದೂರಿನಿಂದ ದೊಡ್ಡ ಬ್ಯಾಣಕ್ಕೆ ಹೋಗುವ ರಸ್ತೆಯ ತಿರುವಿನಲ್ಲಿ ಅಬಕಾರಿ ದಾಳಿ ನಡೆಸಿದಾಗ ವಾಹನ 
ಟಿವಿಎಸ್‌ ಇಂಡು ಸುಜುಕಿ ಸಂಖ್ಯೆ: ಕೆಎ-15-ಇ-967 ರಲ್ಲಿ ಅಕ್ರಮವಾಗಿ 15 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ಹೊಂದಿ 
ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ 
ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 
08/2008-09 ದಿನಾ೦ಕ:24-09-2008 ರಂದು ಮೊಕದ್ದಮೆಯನ್ನು ದಾಖಲಿಸಿ ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸದಲಾದ ವಾಹನ ಟಿವಿಎಸ್‌ ಇಂಡು ಸುಜುಕಿ ಸಂಖ್ಯೆ: ಕೆಎ-15-ಇ-967 ರ 
ನೊಂದಾಯಿತ ಮಾಲೀಕರು ತಾನ್ಯ ನಾಯ್ಕ ಬಿನ್‌ ಚೌಕ, ತ್ಯಾಗರ್ತಿ ಪೋಸ್ಟ್‌, ಸಾಗರ ತಾಲ್ಲೂಕು ಎಂದು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ಸಾಗರ ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಕಂಡು ಬರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1 ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ತಾನ್ಯ ನಾಯ್ಕ ಬಿನ್‌ ಚೌಕ, ತ್ಯಾಗರ್ತಿ 
ಪೋಸ್ಟ್‌, ಸಾಗರ ತಾಲ್ಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ 
ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ 
ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ ಲಕೋಟಿಯು 
ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 15 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಟಿವಿಎಸ್‌ ಇಂಡು ಸುಜುಕಿ ಸಂಖ್ಯೆ: 
ಕೆಎ-15-ಇ-967 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೪೩ 





ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂದು ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸು ವಾಹನ ಮಾಲೀಕರಿಗೆ ಸ್ವೀಕೃತವಾಗದೆ ಅಂಚೆ ಲಕೋಟ 
ಹಿಂದಿರುಗಿರುತ್ತದೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. 
ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ. ತಮಗೆ ಪ್ರಕರಣದ ತಿಳುವಳಿಕೆ 
ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ 
ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ 
ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ 
ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ 
ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬಹುದಾಗಿರುವುದರಿಂದ ಈ ಪ್ರಕರಣವನ್ನು ಕಲಂ 43 
(ಸಿ) ಅಡಿ ವಿಲೇಗೊಳಿಸಿ ಜಪ್ತಾದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 1 ವರ್ಷ 3 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಲೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಆದರೆ ನೋಟೀಸು ಜಾರಿಗೊಳ್ಳದೇ ಅಂಚೆ ಲಕೋಟಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಆ/ಡಿಟಿಸಿಆರ್‌/105/2008-09, ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ ವಾಹನ 
ಟಿವಿಎಸ್‌ ಇಂಡು ಸುಜುಕಿ ಸಂಖ್ಯೆ: ಕೆಎ-15-ಇ-967 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಈ ಪ್ರಾಧಿಕಾರದ 
ಸಮ ಸಂಖ್ಯೆಯ ನಡವಳಿ ದಿನಾಂಕ:11-03-2009 ರ ಆದೇಶವನ್ನು ಪುರಸ್ಕರಿಸಿದೆ. 

ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.203 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/122/2008-09 


ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ದಯಾನಂದ ಬಿನ್‌ ಪಕೀರಪ್ಪ 
ಸಾಗರ ವಲಯ. ಚಂದ್ರಗುತ್ತಿ ಹೋಬಳಿ, ಸೊರಬ ತಾ. 


ಪ್ರ.ಮಾ.ವ ಸಂಖ್ಯೆ: 12/2008-09 
ದಿನಾಂಕ: 06-10-2008. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:06-10-2008 ರಂದು ಪಿರ್ಯಾದುದಾರರು ಸುಮಾರು ರಾತ್ರಿ 9.30 ಗಂಟೆ ಸಮಯದಲ್ಲಿ ಸಾಗರ 
ತಾಲ್ಲೂಕಿನ ಯಲಕುಂಧ್ಲಿ ಗ್ರಾಮದಿಂದ ತಟ್ಟಿಕೆರೆಗೆ ಹೋಗುವ ರಸ್ತೆಯ ಮಾವಿನ ಹೊಳೆಯ ಸೇತುವೆಯ ಹತ್ತಿರ ಅಬಕಾರಿ 
ದಾಳಿ ನಡೆಸಿದಾಗ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: ಕೆಎ-15-ಇ-4763 ರಲ್ಲಿ 25 ಲೀ. ಕಳ್ಳಭಟ್ಟಿ 


೧೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ 
ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಬಾರ್ಹವೆಂದು 
ಷಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 12/2008-09 ದಿನಾಂಕ:06-10-2008 ರಂದು ಮೊಕದ್ದಮೆಯನ್ನು ದಾಖಲಿಸಿ 
ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ:ಕೆಎ-15-ಇ-4763 ರ 
ನೊಂದಾಯಿತ ಮಾಲೀಕರು ಕೆ. ಯುವರಾಜ ಬಿನ್‌ ಬಸವರಾಜಪ್ಪ, ಕುಪ್ಪಗದ್ದೆ ಪೋಸ್ಟ್‌, ಸೊರಬ ತಾಲ್ಲೂಕು ಎಂದು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಾಗರ ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಕಂಡು ಬರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 [ಎ] 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಕೆ. ಯುವರಾಜ ಬಿನ್‌ ಬಸವರಾಜಪ್ಪ. 
ಕುಪ್ಪಗದ್ದೆ ಪೋಸ್ಟ್‌, ಸೊರಬ ತಾಲ್ಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ 
ಕಾರಣ ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ 
ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ 
ಲಕೋಟಿಯು ಹಿಂದಿರುಗಿರುತ್ತದೆ ಮತ್ತು ಪ್ರಕರಣದಲ್ಲಿನ ಆರೋಪಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸನ್ನು 
ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ 
ಅವರ ವಿವರಣೆ ನೀಡಲು ಸೂಜಿಸಲಾಗಿತ್ತು. ಸದರಿ ನೋಟೀಸನ್ನು ಆರೋಪಿಯು ಪಡೆದು ತನ್ನ ಉತ್ತರದಲ್ಲಿ ಪ್ರಕರಣದಲ್ಲಿನ 
ಅಪರಾಧಕ್ಕೂ ತನಗೂ ಯಾವುದೇ ಸಂಬಂಧ ಇರುವುದಿಲ್ಲ ಮತ್ತು ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮುದ್ದೆಮಾಲು ಹಾಗೂ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ತನ್ನ ಅಭ್ಯಂತರ ಏನೂ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 25 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂಖ್ಯೆ: ಕೆಎ- 
15-ಇ-4763 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ಮು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ 
ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) 
ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ 
ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸು ವಾಹನ ಮಾಲೀಕರಿಗೆ ಸ್ವೀಕೃತವಾಗದೆ ಅಂಚೆ ಲಕೋಟ 
ಹಿಂದಿರುಗಿರುತ್ತದೆ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ 
ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು 
ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ 
ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. 
ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು 
ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬಹುದಾಗಿರುವುದರಿಂದ ಈ ಪ್ರಕರಣವನ್ನು ಕಲಂ 4 (ಸಿ) ಅಡಿ ವಿಲೇಗೊಳಿಸಿ ಜಪ್ತಾದ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 1 ವರ್ಷ 2 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಷೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಆದರೆ ನೋಟೀಸು ಜಾರಿಗೊಳ್ಳದೇ ಅಂಚೆ ಲಕೋಟಿಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೪೫ 





ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಆ/ಡಿಟಿಸಿಆರ್‌/122/ 2008-09 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ ವಾಹನ 
ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂಖ್ಯೆಕೆಎ-15-ಇ-4763 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಈ 
ಪ್ರಾಧಿಕಾರದ ಸಮ ಸಂಖ್ಯೆಯ ನಡವಳಿ ದಿನಾಂಕ: 06-03-2009 ರ ಆದೇಶವನ್ನು ಪುರಸ್ಕರಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.198 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಅಎಕ್ಸ್‌ಇ/ಡಿಟಿಸಿಆರ್‌/309/2005-06 


ಷಿರ್ಯಾದುದಾರರು : ಆರೋಪಿ : 

ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ 1) ದೇವರಾಯ ಬಿನ್‌ ಕರಿಯಪ್ಪ 
ಜಾರಿ ಮತ್ತು ತನಿಖೆ, ಸಾಗರ ತಾಲ್ಲೂಕು ಕೌಶಿ ಗ್ರಾಮ, ಸಾಗರ ತಾ|. 
ಪ್ರ.ಮಾ.ವ. ಸಂಖ್ಯೆ: 23/2005-06 2) ಬೀರಪ್ಪ ಬಿನ್‌ ಮಂಜಪ್ಪ 
ದಿನಾಂಕ: 10-04-2006. ಕೌಶಿ ಗ್ರಾಮ, ಸಾಗರ ತಾ| 


ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:10-04-2006 ರಂದು ಅಬಕಾರಿ ಉಪ ನಿರೀಕ್ಷಕರು, ಜಾರಿ ಮತ್ತು ತನಿಖೆ, ಸಾಗರ ತಾಲ್ಲೂಕು ಇವರು 
ಸಾಗರ ತಾಲ್ಲೂಕು ಭೀಮನೇರಿ ಗ್ರಾಮದ ಬಸ್‌ ನಿಲ್ದಾಣದ ಹತ್ತಿರ ಅಕ್ರಮವಾಗಿ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ 
ಬಜಾಜ್‌ ಎಂ-80 ಸಂಖ್ಯೆ: ಕೆಎ-31-ಹೆಚ್‌-8755 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಇದು 
ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 13, 14(2) ರ ರೀತ್ಯಾ ಅಪರಾಧವಾಗಿದ್ದು, ಇದೇ ಕಾಯ್ದೆ ಕಲಂ 32, 34, 
38(ಎ) ರ ರೀತ್ಯಾ ಶಿಕ್ಷಾರ್ಹವಾಗಿರುವುದರಿಂದ ಪ್ರ.ಮಾ.ವ ಸಂಖ್ಯೆ: 23/2005-06 ದಿನಾಂಕ:10-04-2006 ರಂದು 
ಮೊಕದ್ದಮೆಯನ್ನು ದಾಖಲಿಸಿ ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಬಜಾಜ್‌ ಎಂ-80 ಸಂಖ್ಯೆಕೆಎ-31-ಹೆಚ್‌-8755 ರ ನೊಂದಾಯಿತ 
ಮಾಲೀಕರು ಮೋಹನ್‌ ರಾಮಾನಾಯ್ಕ, ಹಲದಕಟ್ಟ, ಕೂಡ್ಲಿ ಸಿದ್ದಾಪುರ, ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಶಿರಸಿ 
ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಕಂಡು ಬರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಮೋಹನ್‌ ರಾಮಾನಾಯ್ಕ, ಹಲದಕಟ್ಟ, 
ಕೂಡ್ಲಿ ಸಿದ್ದಾಪುರ, ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ 
ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ 
ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ ಲಕೋಟಿಯು 


೧೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಹಿಂದಿರುಗಿರುತ್ತದೆ ಮತ್ತು ಪ್ರಕರಣದಲ್ಲಿನ ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸನ್ನು ಈ 
ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ 
ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಸದರಿ ನೋಟೀಸನ್ನು ಆರೋಪಿಗಳು ಪಡೆದು ಒಂದು ತಿ೦ಗಳು ಕಳೆದರೂ ವಾಹನ 
ಹಾಗೂ ಮುದ್ದೆಮಾಲಿನ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 20 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಬಜಾಜ್‌ ಎಂ-80 ಸಂಖ್ಯೆ ಕೆಎ-31- 
ಹೆಚ್‌-8755 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 
ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂದು ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸು ವಾಹನ ಮಾಲೀಕರಿಗೆ ಸ್ವೀಕೃತವಾಗದೆ ಅಂಚೆ ಲಕೋಟ 
ಹಿಂದಿರುಗಿರುತ್ತದೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿದ್ದು, ಅದರಲ್ಲೂ ಪ್ರಮುಖವಾಗಿ 
ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ 
ಎ೦ಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ 
ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 
(ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ 
ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ 
ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬಹುದಾಗಿರುವುದರಿಂದ ಈ ಪ್ರಕರಣವನ್ನು ಕಲಂ 43 (ಸಿ) ಅಡಿ ವಿಲೇಗೊಳಿಸಿ ಜಪ್ತಾದ 
20 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ಹಾಗೂ ವಾಹನ ಬಜಾಜ್‌ ಎಂ-80 ಸಂಖ್ಯೆ ಕೆಎ-31-ಹೆಚ್‌-8755 ವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆ, 
ಕಾನೂನುಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 3 ವರ್ಷ 8 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಷೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಆದರೆ ನೋಟೀಸು ಜಾರಿಗೊಳ್ಳದೇ ಅಂಚೆ ಲಕೋಟಿಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಇ/ಡಿಟಿಸಿಆರ್‌/309/2005-06 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 20 
ಲೀಟರ್‌ ಕಳ್ಳಭಟ್ಟ ಸಾರಾಯಿಯನ್ನು ವಾಹನ ಬಜಾಜ್‌ ಎ೦-80 ಸಂಖ್ಯೆಕೆಎ-31-ಹೆಚ್‌-8755ನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 
ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ 0.750 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ಹೊರತುಪಡಿಸಿ ಉಳಿದ 19.250 
ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 43(ಎ)(3) ರ ರೀತ್ಯಾ ಅಬಕಾರಿ ಉಪ ಅಧೀಕ್ಷಕರು, 
ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.199 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೪೭ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/121/2008-09 


ಪಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ ಪತ್ತೆಯಾಗಿರುವುದಿಲ್ಲ. 
ಸಾಗರ ವಲಯ. 


ಪ್ರ.ಮಾ.ವ ಸಂಖ್ಯೆ: 11/2008-09 
ದಿನಾಂಕ: 06-10-2008. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:06-10-2008 ರಂದು ಪಿರ್ಯಾದುದಾರರು ಸುಮಾರು ಸಂಜೆ 6.00 ಗಂಟೆ ಸಮಯದಲ್ಲಿ ಸಾಗರ 
ತಾಲ್ಲೂಕು ಸೂರುಗುಪ್ರೆ ಗ್ರಾಮದಿಂದ ಯಲಕುಂಧ್ಲಿಗೆ ಹೋಗುವ ರಸ್ತೆಯಲ್ಲಿರುವ ಸತ್ಯನಾರಾಯಣ ಮಠದ ಪತ್ತಿರದಲ್ಲಿ 
ಅಬಕಾರಿ ದಾಳಿ ನಡೆಸಿದಾಗ ವಾಹನ ಯಮಹ ಕ್ರಕ್ಸ್‌ ಸಂ: ಕೆಎ-15-ಹೆಚ್‌-9753 ರಲ್ಲಿ ಕಪ್ಪು ಬಣ್ಣದ ರಬ್ಬರ್‌ ಟ್ಯೂಬಿನಲ್ಲಿ 20 
ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ 
ಅಬಕಾರಿ ಕಾಯಿದೆ 1965 ರ ಕಲಂ 11, 1402) ರಂತೆ ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ 
ಶಿಕ್ಲಾರ್ಹವೆಂದು ಪಿರ್ಯಾದುದಾರರು ಪ್ರಮಾ.ವ ಸಂಖ್ಯೆ: 11/2008-09 ದಿನಾಂಕ: 06-10-2008 ರಂದು 
ಮೊಕದ್ದಮೆಯನ್ನು ದಾಖಲಿಸಿ ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ಮುಪಡಿಸಲಾದ ವಾಹನ ಯಮಹ ಕ್ರಕ್ಸ್‌ ಸಂ:ಕೆಎ-15-ಹೆಚ್‌-9753 ರ ನೊಂದಾಯಿತ 
ಮಾಲೀಕರು ಪರಮೇಶ್ವರಪ್ಪ ಬಿನ್‌ ಕಣ್ಣಪ್ಪ ಕಾಗೋಡು ಗ್ರಾಮ, ಸಾಗರ ತಾಲ್ಲೂಕು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 
ಸಾಗರ ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಕಂಡು ಬರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಪರಮೇಶ್ವರಪ್ಪ ಬಿನ್‌ ಕಣ್ಣಪ್ಪ, ಕಾಗೋಡು 
ಗ್ರಾಮ, ಸಾಗರ ತಾಲ್ಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ 
ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ 
ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ ಲಕೋಟಿಯು 
ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 20 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಯಮಹ ಕ್ರಕ್ಸ್‌ ಸಂಃಕೆಎ-15-ಹೆಚ್‌- 
9753 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 
ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂದು ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸು ವಾಹನ ಮಾಲೀಕರಿಗೆ ಸ್ವೀಕೃತವಾಗದೆ ಅಂಚೆ ಲಕೋಟ 
ಹಿಂದಿರುಗಿರುತ್ತದೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. 
ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ 
ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ 
ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ 
ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ 
ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ 


೧೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬಹುದಾಗಿರುವುದರಿ೦ದ ಈ ಪ್ರಕರಣವನ್ನು ಕಲಂ 43 
(ಸಿ) ಅಡಿ ವಿಲೇಗೊಳಿಸಿ ಜಪ್ತಾದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 1 ವರ್ಷ 3 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಲೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಆದರೆ ನೋಟೀಸು ಜಾರಿಗೊಳ್ಳದೇ ಅಂಚೆ ಲಕೋಟಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಇ / ಡಿಟಿಸಿಆರ್‌ / 121 / 2008-09 ದಿನಾಂಕ:24ನೇ ಡಿಸೆಂಬರ್‌, 2009 

ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ ವಾಹನ 
ಯಮಹ ಕ್ಸ್‌ ಸಂ: ಕೆಎ-15-ಹೆಚ್‌-9753 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಈ ಪ್ರಾಧಿಕಾರದ ಸಮ 
ಸಂಖ್ಯೆಯ ನಡವಳಿ ದಿನಾಂಕ: 11-03-2009 ರ ಆದೇಶವನ್ನು ಪುರಸ್ಕರಿಸಿದೆ. 

ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 

ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.200 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಪಿಟಿಸಿ/01/2008-09 


ಷಿರ್ಯಾದುದಾರರು : ಆರೋಪಿ : 

ಪೊಲೀಸ್‌ ಸಬ್‌ ಇನ್ಸ್‌ಪೆಕ್ಟರ್‌ 1. ಚಂದಪ್ಪ ಬಿನ್‌ ಹಳದಪ್ಪ 
ಶಿಕಾರಿಪುರ ಟೌನ್‌ ಪೊಲೀಸ್‌ ಠಾಣೆ, ಬಾಳೂರು ಗ್ರಾಮ, ಶಿಕಾರಿಪುರ ತಾ|. 
ಗುನ್ನೆ ಸಂಖ್ಯೆ: 81/2008 2. ಚಂದ್ರಪ್ಪ ಹೊಸೂರು ಗ್ರಾಮ 
ದಿನಾಂಕ: 17-04-2008. ಶಿಕಾರಿಪುರ ತಾ 


3. ಶ್ರೀನಿವಾಸ, ಶ್ರೀನಿವಾಸ ವೈನ್ಸ್‌ 
ಸ್ಟೋರ್‌, ಶಿಕಾರಿಪುರ. 

ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:17-04-2008 ರಂದು ಸುಮಾರು ಸಂಜೆ 5.00 ಗಂಟೆ ಸಮಯದಲ್ಲಿ ಶಿಕಾರಿಪುರ ತಾಲ್ಲೂಕಿನ ಹುಚ್ಚರಾಯ 
ಸ್ವಾಮಿ ಕೆರೆಯ ಏರಿಯ ಮೇಲೆ ಫಿರ್ಯಾದುದಾರರು ರಸ್ತೆಗಾವಲು ನಡೆಸುತ್ತಿದ್ದಾಗ 43,200 ಲೀ. ಮದ್ಯ ಹಾಗೂ 110.880 
ಲೀ. ಬಿಯರ್‌ ಅನ್ನು ಅಕ್ರಮವಾಗಿ ವಾಹನ ಆಟೋ ಸಂಖ್ಯೆ: ಕೆಎ-15-4667 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದು 
ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವಾಗಿದ್ದು, ಇದೇ ಕಾಯಿದೆ ಕಲಂ 32, 34 ರ 
ರೀತ್ಯಾ ಶಿಕ್ಷಾರ್ಹವಾಗಿರುತ್ತದೆ. ಆದ್ದರಿಂದ ಫಿರ್ಯಾದುದಾರರು ಗುನ್ನೆ ಸಂಖ್ಯೆ: 81/2008 ದಿನಾ೦ಕ:17-04-2008 ರಂದು 
ಮೊಕದ್ದಮೆಯನ್ನು ದಾಖಲಿಸಿ ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೪೯ 





ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಆಟೋ ಸಂಖ್ಯೆ: ಕೆಎ-15-4667 ರ ನೊಂದಾಯಿತ ಮಾಲೀಕರು 
ಚಂದ್ರಪ್ಪ ಬಿನ್‌ ಹಳದಪ್ಪ ಬಾಳೂರು ಗ್ರಾಮ, ಶಿಕಾರಿಪುರ ತಾಲ್ಲೂಕು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಿ ಎಕ್ಸ್‌ಟ್ರಾಕ್ಟ್‌ 
ವರದಿಯನ್ನು ನೀಡಿರುತ್ತಾರೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ 1ನೇ ಆರೋಪಿ ಹಾಗೂ ವಾಹನ ಮಾಲೀಕರಾದ ಚಂದ್ರಪ್ಪ ಬಿನ್‌ 
ಹಳದಪ್ಪ ಬಾಳೂರು ಗ್ರಾಮ, ಶಿಕಾರಿಪುರ ತಾಲ್ಲೂಕು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ 
ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಅದರಂತೆ ವಾಹನ ಮಾಲೀಕರು 
ತನಗೂ ಮತ್ತು ಪ್ರಕರಣದಲ್ಲಿನ ಆಪರಾಧಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇರುವುದಿಲ್ಲವೆಂದು ಹಾಗೂ ಪ್ರಕರಣದಲ್ಲಿ 
ಜಪ್ತು ಪಡಿಸಿದ ವಾಹನ ಹಾಗೂ ಮುದ್ದೆಮಾಲನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯಾವುದೇ ಅಭ್ಯಂತರ 
ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮತ್ತು ಪ್ರಕರಣದಲ್ಲಿ 2ನೇ ಹಾಗೂ 3ನೇ ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ 
ಕಾರಣ ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ 
ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ಆರೋಪಿಗಳಿಗೆ ನೋಟೀಸು 
ಸ್ವೀಕೃತಿಗೊಳ್ಳದೇ ಅಂಚೆ ಲಕೋಟಿಯು ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 43,200 ಲೀ. ಮದ್ಯ ಹಾಗೂ 110.880 ಲೀ. ಬಿಯರ್‌ನ್ನು ವಾಹನ ಆಟೋ ಸಂಖ್ಯೆ: 
ಕೆಎ-15-4667 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅವುಗಳು ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಕರ್ನಾಟಕ ಅಬಕಾರಿ ಕಾಯಿದೆ 
1965 ರ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸಿಗೆ ವಾಹನ ಮಾಲೀಕರು ತನಗೂ 
ಮತ್ತು ಪ್ರಕರಣದಲ್ಲಿನ ಆಪರಾಧಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇರುವುದಿಲ್ಲವೆಂದು ಹಾಗೂ ಪ್ರಕರಣದಲ್ಲಿ ಜಪ್ತು 
ಪಡಿಸಿದ ವಾಹನ ಹಾಗೂ ಮುದ್ದೆಮಾಲನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯಾವುದೇ ಅಭ್ಯಂತರ 
ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುತ್ತದೆ ಮತ್ತು 
ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಹಾಗೂ ವಾಹನವನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಈ ಪ್ರಾಧಿಕಾರಕ್ಕೆ ಯಾರು 
ಸಂಪರ್ಕಿಸಿರುವುದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಎ ಅಡಿ ವಿಲೇಗೊಳಿಸಿ ಜಪ್ತುಪಡಿಸಿದ ಮುದ್ದೆಮಾಲು ಹಾಗೂ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 1 ವರ್ಷ 5 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಷೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಸದರಿ ನೋಟೀಸಿಗೆ ವಾಹನ ಮಾಲೀಕರು ಪ್ರಕರಣದಲ್ಲಿನ ಅಪರಾಧಕ್ಕೂ ಯಾವುದೇ ಸಂಬಂಧ 
ಇರುವುದಿಲ್ಲವೆಂದು ಮತ್ತು ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನ ಹಾಗೂ ಮುದ್ದೆಮಾಲನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಯಾವುದೇ ಅಭ್ಯಂತರ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮತ್ತು ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು 
ಹಾಗೂ ವಾಹನವನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಈ ಪ್ರಾಧಿಕಾರಕ್ಕೆ ಯಾರು ಸಂಪರ್ಕಿಸಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಮಾನ್ಯ 
ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಅಎಕ್ಸ್‌ಆ/ಡಿಟಿಸಿಆರ್‌/ 01 /2009-10 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಎ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 


೧೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ 43,200 
ಲೀ. ಮದ್ಯ ಹಾಗೂ 110.880 ಲೀ. ಬಿಯರ್‌ನ್ನು ವಾಹನ ಆಟೋ ಸಂಖ್ಯೆ: ಕೆಎ-15-4667 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 
ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಮದ್ಯ ಮತ್ತು ಬಿಯರ್‌ನ ಪ್ರಮಾಣವನ್ನು ಹೊರತುಪಡಿಸಿ ಉಳಿದ ಮದ್ಯ ಮತ್ತು 
ಬಿಯರ್‌ನ ಪ್ರಮಾಣವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 43(ಎ)(3) ರ ರೀತ್ಯಾ ಅಬಕಾರಿ ಉಪ ಅಧೀಕ್ಷಕರು, 
ಶಿವಮೊಗ್ಗ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.164 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಅ/ಡಿಟಿಸಿಆರ್‌/99/2008-09 
ಷಿರ್ಯಾದುದಾರರು : ಆರೋಪಿ : 
ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌-| ಪತ್ತೆಯಾಗಿರುವುದಿಲ್ಲ. 
ಶಿಕಾರಿಪುರ ವಲಯ. 
ಪ್ರ.ಮಾ.ವ ಸಂಖ್ಯೆ: 99/2008-09 
ದಿನಾಂಕ: 22-09-2008. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:22-09-2008 ರಂದು ಪಿರ್ಯಾದುದಾರರು ಸುಮಾರು ರಾತ್ರಿ 7.15 ಗಂಟೆ ಸಮಯದಲ್ಲಿ ಶಿಕಾರಿಪುರ 
ತಾಲ್ಲೂಕು ಶಿರಾಳಕೊಪ್ಪ ವ್ಯಾಪ್ತಿಯ ಯಳಗೇರಿಯ ಬಸ್‌ ನಿಲ್ದಾಣದ ಹತ್ತಿರ ಅಬಕಾರಿ ದಾಳಿ ನಡೆಸಿದಾಗ ವಾಹನ ಬಜಾಜ್‌ 
ಎ೦-80 ಸಂ: ಕೆಎ-17-ಎಲ್‌-8779 ರಲ್ಲಿ 30 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11. 142) ರಂತೆ 
ಅಪರಾಧವೆಂದು ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಷಾರ್ಹವೆಂದು ಪಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 
05/2008-09 ದಿನಾ೦ಕ:22-09-2008 ರಂದು ಮೊಕದ್ದಮೆಯನ್ನು ದಾಖಲಿಸಿ ಮುದ್ದೆಮಾಲನ್ನು ವಶಪಡಿಸಿಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ಮುಪಡಿಸಲಾದ ವಾಹನ ಬಜಾಜ್‌ ಎಂ-80 ಸಂ: ಕೆಎ-17-ಎಲ್‌-8779 ರ ನೊಂದಾಯಿತ 
ಮಾಲೀಕರು ಕೆ. ಲಾಚನ ನಾಯ್ಕ ಬಿನ್‌ ಪೋಮ್ಯ ನಾಯ್ಯ, ಕಾಳಿಕದೇವಿ ರಸ್ತೆ, ದಾವಣಗೆರೆ ಎಂದು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು ದಾವಣಗೆರೆ ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಕ೦ಡು ಬರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಕೆ. ಲಾಚನ ನಾಯ್ಕ ಬಿನ್‌ ಪೋಮ್ಯ 
ನಾಯ್ಕ, ಕಾಳಿಕದೇವಿ ರಸ್ತೆ, ದಾವಣಗೆರೆ ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ 
ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ ರವಾನಿಸಿ 7 ದಿನ 
ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ 
ಲಕೋಟಿಯು ಹಿಂದಿರುಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೫೧ 





ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 30 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಬಜಾಜ್‌ ಎಂ-80 ಸಂ: ಕೆಎ-17- 
ಎಲ್‌-8779 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಜಪ್ತು ಮಾಡಲಾಯಿತು. ರಾಸಾಯನಿಕ ತಜ್ಞರು ಜಪ್ತುಪಡಿಸಿದ 
ಮುದ್ದೆಮಾಲನ್ನು ಪರಿಶೀಲಿಸಿ ಅಬಕಾರಿ ಪದಾರ್ಥವಾಗಿರುವುದು ದೃಢಪಡಿಸಿರುತ್ತಾರೆ. ಕರ್ನಾಟಕ ಅಬಕಾರಿ ಕಾಯಿದೆ 1965 ರ 
ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಸದ್ರಿ ವಾಹನವನ್ನು ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂದು ಕಾರಣ ಕೇಳಿ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟೀಸು ವಾಹನ ಮಾಲೀಕರಿಗೆ ಸ್ವೀಕೃತವಾಗದೆ ಅಂಚೆ ಲಕೋಟ 
ಹಿಂದಿರುಗಿರುತ್ತದೆ. ಈ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. 
ಅದರಲ್ಲೂ ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು ಶಾಮೀಲಾಗಿಲ್ಲವೆಂಬ ಬಗ್ಗೆ ತಮಗೆ ಪ್ರಕರಣದ 
ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ 
ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ 
ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ 
ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ 
ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು ಭಾವಿಸಬಹುದಾಗಿರುವುದರಿ೦ದ ಈ ಪ್ರಕರಣವನ್ನು ಕಲಂ 43 
(ಸಿ) ಅಡಿ ವಿಲೇಗೊಳಿಸಿ ಜಪ್ತಾದ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ವಾಹನವನ್ನು 1 ವರ್ಷ 3 ತಿಂಗಳು ಕಳೆದರೂ 
ಇದುವರೆಗೆ ಯಾರೂ ಕ್ಲೇಮು ಮಾಡಿರುವುದಿಲ್ಲ. ವಾಹನ ಮಾಲೀಕರಿಗೆ ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ಕಾರಣ ಕೇಳಿ 
ನೋಟೀಸ್‌ ಕಳುಹಿಸಲಾಗಿತ್ತು. ಆದರೆ ನೋಟೀಸು ಜಾರಿಗೊಳ್ಳದೇ ಅಂಚೆ ಲಕೋಟಯು ಹಿಂದಿರುಗಿರುತ್ತದೆ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಆ/ಡಿಟಿಸಿಆರ್‌/ 99 / 2008-09 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಕರಣದಲ್ಲಿ ತಿಳಿಸಿದ ಎಲ್ಲಾ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ನಲ್ಲಿ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ 
ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ಇಲಾಖೆಗೆ ವಶಪಡಿಸಿಕೊಂಡಿರುವ ವಾಹನ 
ಬಜಾಜ್‌ ಎಂ-80 ಸಂ: ಕೆಎ-17-ಎಲ್‌-8779 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಈ ಪ್ರಾಧಿಕಾರದ ಸಮ 
ಸಂಖ್ಯೆಯ ನಡವಳಿ ದಿನಾಂಕ:28-02-2009 ರ ಆದೇಶವನ್ನು ಪುರಸ್ಕರಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು 
ಮಾಡಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.165 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಇಎಕ್ಸ್‌ಆ/ಡಿಟಿಸಿಆರ್‌/ 222 /2007-08 


ಪಿರ್ಯಾದುದಾರರು : ಆರೋಪಿ : 

ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌ 1. ಬಿ. ವೆಂಕಟೇಶ್‌ ಬಿನ್‌ ಬಾಬುರಾವ್‌ ಮೀನಾ ನರ್ಸಿಂಗ್‌ 
ಜಾರಿ ಮತ್ತು ತನಿಖೆ, ಶಿವಮೊಗ್ಗ ತಾಲ್ಲೂಕು ಹೋಂ ಹಿಂಭಾಗ, ತರೀಕೆರೆ ರಸ್ತೆ, ಭದ್ರಾವತಿ. 
ಪ್ರ.ಮಾ.ವ ಸಂಖ್ಯೆ: 20/2005-06 2. ಚನ್ನಕೇಶವ ಯಾನೆ ಬಂಗಾರಿ ಬಿನ್‌ ಮಗೋಜಿರಾವ್‌ 


ದಿನಾಂಕ: 21-02-2008 ಹೊಸ ಕೋಡಿಹಳ್ಳಿ, ತರೀಕೆರೆ ರಸ್ತೆ ಭದ್ರಾವತಿ. 


೧೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಪ್ರಸ್ತಾವನೆ: 
ದಿನಾ೦ಕ:21-02-2008 ರಂದು ಸುಮಾರು ರಾತ್ರಿ 8.45 ಗಂಟೆ ಸಮಯದಲ್ಲಿ ಶಿವಮೊಗ್ಗ ತಾಲ್ಲೂಕಿನ ಅಬ್ಬಲಗೆರೆ 
ಗ್ರಾಮದ ಬಳಿ ರಸ್ತೆಗಾವಲು ನಡೆಸುತ್ತಿರುವಾಗ ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆ ಕೆಎ-17-ಹೆಜ್‌-3908 ರಲ್ಲಿ 60 ಲೀ. 
ಮದ್ಯಸಾರವನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಹಚ್ಚಿ ಇದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 
11, 14(2) ರ ರೀತ್ಯಾ ಅಪರಾಧವೆಂದು ಹಾಗೂ ಇದೇ ಕಾಯ್ದೆ ಕಲು 32, 34 ಹಾಗೂ 38(ಎ) ರ ರೀತ್ಯಾ ಶಿಕ್ಬಾರ್ಹವೆಂದು 
ಷಿರ್ಯಾದುದಾರರು ಪ್ರಮಾ.ವ ಸಂಖ್ಯೆ 20/2005-06 ದಿನಾಂಕ:21-02-2008 ರಂದು ಮೊಕದ್ದಮೆಯನ್ನು 
ದಾಖಲಿಸಿಕೊ೦ಡು ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆಕೆಎ-17-ಹೆಚ್‌-3908 ರ ನೊಂದಾಯಿತ 
ಮಾಲೀಕರು ರಾಜಾರಾಮ್‌ ಬಿನ್‌ ರಾಮಮೂರ್ತಿ ಹಳೇ ಕೋಡಿಹಳ್ಳಿ, ಟಿ.ಕೆ ರೋಡ್‌, ಭದ್ರಾವತಿ ಇವರು ಎಂದು ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು ಶಿವಮೊಗ್ಗ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
4. ಪ್ರಥಮ ಮಾಹಿತಿ ವರದಿ 
5. ಪಂಚನಾಮೆ 
6. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ರಾಜಾರಾಮ್‌ ಬಿನ್‌ ರಾಮಮೂರ್ತಿ 
ಹಳೇ ಕೋಡಿಹಳ್ಳಿ, ಟಿ.ಕೆ ರೋಡ್‌, ಭದ್ರಾವತಿ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ 
ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ 
ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು ಸದರಿ ನೋಟೀಸನ್ನು 
ಪಡೆದಿರುತ್ತಾರೆ. ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ಕಾರಣ ಕೇಳಿ ನೋಟೀಸಿಗೆ 
ಉತ್ತರ ಸಲ್ಲಿಸಿರುತ್ತಾರೆ. ಪ್ರಕರಣದಲ್ಲಿನ ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ 
ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ 
ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆರೋಪಿಗಳು ಕಾರಣ ಕೇಳಿ ನೋಟೀಸನ್ನು ಪಡೆದು 1 ತಿ೦ಗಳು ಕಳೆದರೂ ಇದುವರೆಗೂ 
ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 60 ಲೀ. ಮದ್ಯಸಾರವನ್ನು ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆ ಕೆಎ-17-ಹೆಚ್‌-3908 
ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ ವಿಶ್ಲೇಷಣಾ ವರದಿಯನ್ನು 
ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ಮುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ ದೃಢಪಡುತ್ತದೆ. ಈ 
ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ ಕಾರಣ ಕೇಳಿ 
ನೋಟೀಸಿಗೆ ವಾಹನ ಮಾಲೀಕರು ಪಡೆದು ತಮ್ಮ ಉತ್ತರದಲ್ಲಿ ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ ಯಾವುದೇ 
ಸಂಬಂಧವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಆದ್ದರಿಂದ ಈ ಪ್ರಕರಣವನ್ನು ಕಲ೦ 43 ಸಿ ಅಡಿ ವಿಲೇಗೊಳಿಸಿ 
ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು, ಎಡಿಪಿಯವರ ವಾದವನ್ನು ಹಾಗೂ ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡು ತಮ್ಮ ಉತ್ತರದಲ್ಲಿ ಪ್ರಕರಣದಲ್ಲಿನ ಅಪರಾಧಕ್ಕೂ ತಮಗೂ 
ಯಾವುದೇ ಸಂಬಂಧವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು 
ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ 
ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೫೩ 





ಆದೇಶ ಸಂಖ್ಯೆ: ಅಎಕ್ಸ್‌ಆ/ ಡಿಟಿಸಿಆರ್‌ / 222 / 2007-08 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 60 ಲೀ. ಮದ್ಯಸಾರವನ್ನು ಮತ್ತು 
ವಾಹನ ಬಜಾಜ್‌ ಸ್ಕೂಟರ್‌ ಸಂಖ್ಯೆಕೆಎ-17-ಹೆಚ್‌-3908 ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಪ್ರಕರಣದಲ್ಲಿ ಜಪ್ತಾದ 60 ಲೀ. ಮದ್ಯಸಾರದಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು ಹೊರತು ಪಡಿಸಿ 
ಉಳಿದ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ ಅಬಕಾರಿ ಉಪ 
ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.221 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆವರ ನ್ಯಾಯಾಲಯದಲ್ಲಿ 
ಪ್ರಕರಣದ ಸಂಖ್ಯೆ : ಅಎಕ್ಸ್‌ಅ/ಡಿಟಿಸಿಆರ್‌/465/2006-07 


ಪಿರ್ಯಾದುದಾರರು : ಆರೋಪಿ : 

ಅಬಕಾರಿ ಇನ್ಸ್‌ಪೆಕ್ಟರ್‌ 1 ನಾಗರಾಜ್‌ ಬಿನ್‌ ನಾರಾಯಣಪ್ಪ 
ಸಾಗರ ವಲಯ ನೆರಲಗಿ ಗ್ರಾಮ, ಸಾಗರ ತಾ|. 
ಪ್ರ.ಮಾ.ವ ಸಂ: 27/2008-09 2) ಶ್ರೀ ಕುಮಾರ್‌ ಬಿನ್‌ ದಿ॥ ಸುಕುಮಾರ್‌ 
ದಿನಾಂಕ : 12-04-2009 ಎಸ್‌.ಎನ್‌.ಎನ್‌ ನಗರ, ಸಾಗರ. 
ಪ್ರಸ್ತಾವನೆ: 


ದಿನಾಂಕ:12-04-2009 ರಂದು ಪಿರ್ಯಾದುದಾರರು ಸುಮಾರು ರಾತ್ರಿ 7.15 ಗಂಟೆ ಸಮಯದಲ್ಲಿ ಸಾಗರ 
ತಾಲ್ಲೂಕು ತೊರಗೂಡು-ನರುಗಿ ಕ್ರಾಸ್‌ನಲ್ಲಿ ಅಬಕಾರಿ ದಾಳಿ ನಡೆಸಿದಾಗ ವಾಹನ ಟವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: 
ಕೆಎ-17-ಎಲ್‌-6302 ರಲ್ಲಿ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವುದನ್ನು 
ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11, 14(2) ರಂತೆ ಅಪರಾಧವೆಂದು ಇದೇ ಕಾಯಿದೆ 
ಕಲ೦ 32, 34 ರ ರೀತ್ಯಾ ಶಿಕ್ಲಾರ್ಹವೆಂದು ಪಿರ್ಯಾದುದಾರರು ಪ್ರ.ಮಾ.ವ ಸಂಖ್ಯೆ: 27/2008-09 ದಿನಾ೦ಕ:12-04-2009 
ರಂತೆ ಮೊಕದ್ದಮೆ ದಾಖಲಿಸಿ ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. 
ಸದರಿ ಪ್ರಕರಣದಲ್ಲಿ ಜಪ್ತುಪಡಿಸಲಾದ ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ:ಕೆಎ-17-ಎಲ್‌-6302 ರ 
ನೊಂದಾಯಿತ ಮಾಲೀಕರು ಶ್ರೀ ಪರಶುರಾಮಪ್ಪ ಬಿನ್‌ ಕೆ. ಕನ್ನಪ್ಪ ಕಾಗೋಡು ಪೋಸ್ಟ್‌, ಸಾಗರ ತಾ। ಇವರು ಎಂದು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಸಾಗರ ಇವರು ನೀಡಿರುವ ದಾಖಲಾತಿ ಪ್ರಕಾರ ತಿಳಿದು ಬಂದಿರುತ್ತದೆ. 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಕೆಳಕಂಡ ದಾಖಲಾತಿಗಳು ಕಂಡುಬರುತ್ತವೆ. 
1. ಪ್ರಥಮ ಮಾಹಿತಿ ವರದಿ 
2. ಪಂಚನಾಮೆ 
3. ರಾಸಾಯನಿಕ ವಿಶ್ಲೇಷಣಾ ವರದಿ 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಿದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ 
ರ ಉಲ್ಲಂಘನೆ ಕಂಡು ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಶ್ರೀ ಪರಶುರಾಮಪ್ಪ ಬಿನ್‌ ಕೆ. ಕನ್ನಪ್ಪ 
ಕಾಗೋಡು ಪೋಸ್ಟ್‌, ಸಾಗರ ತಾ॥ ಇವರಿಗೆ ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 43 (ಬಿ) ಅಡಿಯಲ್ಲಿ ಕಾರಣ 
ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ 
ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ವಾಹನ ಮಾಲೀಕರು ಸದರಿ ನೋಟೀಸನ್ನು ಪಡೆದಿರುತ್ತಾರೆ. 


೧೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಆದರೆ ನೋಟೀಸ್‌ ಪಡೆದು 20 ದಿನ ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ. ಪ್ರಕರಣದ ಆರೋಪಿಗಳಿಗೆ ಕಲಂ 43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ನ್ನು ಈ ಕಛೇರಿಯಲ್ಲಿ 
ಲಭ್ಯವಿರುವ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ 
ನೀಡಲು ಸೂಚಿಸಲಾಗಿತ್ತು. ಅದರಂತೆ 1ನೇ ಆರೋಪಿಯು ಕಾರಣ ಕೇಳಿ ನೋಟೀಸನ್ನು ಪಡೆದುಕೊಂಡು 20 ದಿನ ಕಳೆದರೂ 
ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಮತ್ತು 2ನೇ ಆರೋಪಿಗೆ ರವಾನಿಸಿದ 
ಅಂಚೆ ಲಕೋಟೆಯು ಪೂರ್ಣ ವಿಳಾಸ ಇರುವುದಿಲ್ಲವೆಂದು ಹಿಂದಿರುಗಿರುತ್ತದೆ. 
ಎಡಿಪಿಯವರು ಪ್ರಕರಣದ ಕಡತ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿ ಈ ಕೆಳಗಿನಂತೆ ತಮ್ಮ ವಾದವನ್ನು 
ಮಂಡಿಸಿದ್ದಾರೆ. ಪರವಾನಿಗೆ ಇಲ್ಲದೇ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು ವಾಹನ ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: 
ಕೆಎ-17-ಎಲ್‌-6302 ರಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿರುವಾಗ ಆರೋಪಿಗಳಿಂದ ಜಪ್ತು ಮಾಡಲಾಗಿದೆ. ರಾಸಾಯನಿಕ 
ವಿಶ್ಲೇಷಣಾ ವರದಿಯನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿದ ಮುದ್ದೆಮಾಲು ಅಬಕಾರಿ ಪದಾರ್ಥವಾಗಿರುವುದಾಗಿ 
ದೃಢಪಡುತ್ತದೆ. ಈ ಪ್ರಕರಣದಲ್ಲಿ ಅಬಕಾರಿ ಕಾಯಿದೆ ಉಲ್ಲಂಘನೆಯಾಗಿರುವುದು ಸ್ಪಷ್ಟವಾಗುತ್ತದೆ. ಪ್ರಾಧಿಕಾರದಿಂದ ನೀಡಲಾದ 
ಕಾರಣ ಕೇಳಿ ನೋಟೀಸನ್ನು ವಾಹನ ಮಾಲೀಕರು ಪಡೆದು 20 ದಿನಗಳು ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ 
ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ 
ಬೇರೆಯಾರೂ ಸಹ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಪ್ರಮುಖವಾಗಿ ವಾಹನದ ಮಾಲೀಕರು ಈ ಪ್ರಕರಣದಲ್ಲಿ ತಾವು 
ಶಾಮೀಲಾಗಿಲ್ಲವೆಂಬ ಬಗ್ಗೆ, ತಮಗೆ ಪ್ರಕರಣದ ತಿಳುವಳಿಕೆ ಇರುವುದಿಲ್ಲ ಎಂಬ ಬಗ್ಗೆ ಮತ್ತು ಈ ಪ್ರಕರಣ ನಡೆಯದಂತೆ 
ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಈ ಪ್ರಾಧಿಕಾರಕ್ಕೆ ಯಾವುದೇ ಪುರಾವೆಗಳನ್ನು ಒದಗಿಸಿರುವುದಿಲ್ಲ 
ಹಾಗೂ ತೃಪ್ತಿಕರವಾಗಿ ಸಾಬೀತುಪಡಿಸಿರುವುದಿಲ್ಲ. ಸದ್ರಿ ಕಾಯಿದೆಯ ಕಲಂ 43 (ಬಿ) ಅಡಿಯಲ್ಲಿ ವಾಹನದ ಮಾಲೀಕರಿಗೆ ಈ 
ಜವಾಬ್ದಾರಿ ಇರುತ್ತದೆ. ಅಲ್ಲದೆ ಕಲಂ 40 ರಂತೆ ಕರ್ನಾಟಕ ಅಬಕಾರಿ ಕಾಯಿದೆ ಉಲ್ಲಂಘನೆ ಆಗಿಲ್ಲವೆಂಬ ಬಗ್ಗೆ ವಾಹನದ 
ಮಾಲೀಕರು ಸಾಬೀತುಪಡಿಸದಿದ್ದಲ್ಲಿ, ವಾಹನದ ಮಾಲೀಕರು ಅಬಕಾರಿ ಕಾಯಿದೆ ಉಲ್ಲಂಘನೆ ಮಾಡಿದ್ದಾರೆಂದು 
ಭಾವಿಸಬೇಕಾಗುತ್ತದೆ. ಆದ್ದರಿಂದ ಈ ಪ್ರಕರಣವನ್ನು ಕಲಂ 43 ಸಿ ಅಡಿ ವಿಲೇಗೊಳಿಸಿ ಪ್ರಕರಣದಲ್ಲಿ ಜಪ್ತಾದ ಅಬಕಾರಿ 
ಪದಾರ್ಥ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 
ಪ್ರಕರಣಕ್ಕೆ ಸಂಬಂಧಿಸಿದ ಕಡತ, ದಾಖಲಾತಿಗಳನ್ನು ಹಾಗೂ ಎಡಿಪಿಯವರ ವಾದ, ಅಬಕಾರಿ ಕಾಯಿದೆಯ 
ಕಲಂಗಳನ್ನು ಪರಿಶೀಲಿಸಲಾಯಿತು. ವಾಹನ ಮಾಲೀಕರಿಗೆ ಲಭ್ಯವಿರುವ ವಿಳಾಸಕ್ಕೆ ನೋಟೀಸ್‌ನ್ನು ಕಳುಹಿಸಲಾಗಿರುತ್ತದೆ. ಕಾರಣ 
ಕೇಳಿ ನೋಟೀಸ್‌ ಅನ್ನು ವಾಹನದ ಮಾಲೀಕರು ಪಡೆದುಕೊಂಡಿರುತ್ತಾರೆ. ಕಾರಣ ಕೇಳಿ ನೋಟೀಸ್‌ ಪಡೆದು 20 ದಿನಗಳು 
ಕಳೆದರೂ ಇದುವರೆಗೂ ವಾಹನದ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ. ಅಂದರೆ ತಮ್ಮ 
ಜವಾಬ್ದಾರಿಯನ್ನು ವಾಹನದ ಮಾಲೀಕರು ನಿಭಾಯಿಸಿರುವುದಿಲ್ಲ. ಕಲಂ 40 ರ ಅಡಿಯಲ್ಲಿ ಇರುವ “ಪ್ರಿಸಂಷನ್‌” ವಾಹನದ 
ಮಾಲೀಕರಿಗೆ ಪ್ರತಿಕೂಲವಾಗಿದ್ದು, ನಿರಪರಾಧಿಗಳೆಂದು ಸಾಬೀತು ಪಡೆಸುವ ಜವಾಬ್ದಾರಿ ಸಹ ವಾಹನದ ಮಾಲೀಕರ ಮೇಲೆ 
ಇರುತ್ತದೆ ಮತ್ತು ಸದರಿ ವಾಹನ ಹಾಗೂ ಮುದ್ದೆಮಾಲನ್ನು ತಮ್ಮದೆಂದು ಹಕ್ಕು ಸಾಧಿಸಿ ಬೇರೆಯಾರೂ ಸಹ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ.ಈ ಹಿನ್ನೆಲೆಯಲ್ಲಿ ಮಾನ್ಯ ಎಡಿಪಿಯವರ ವಾದಕ್ಕೆ ಮನ್ನಣೆ ದೊರೆಯಬೇಕಾಗಿದ್ದು ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಇಎಕ್ಸ್‌ಇ/ ಡಿಟಿಸಿಆರ್‌ / 465 / 2008-09 ದಿನಾಂಕ:24ನೇ ಡಿಸೆಂಬರ್‌, 2009 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಪರಿಗಣಿಸಿ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಸಿ ನಲ್ಲಿ ದತ್ತವಾದ 
ಅಧಿಕಾರವನ್ನು ಉಪಯೋಗಿಸಿಕೊಂಡು ಜೆ. ಕೃಷ್ಣ ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಈ ಮೊಕದ್ದಮೆಯಲ್ಲಿ ವಶಪಡಿಸಿಕೊಂಡಿರುವ 20 ಲೀ. ಕಳ್ಳಭಟ್ಟಿ ಸಾರಾಯಿಯನ್ನು 
ಮತ್ತು ಟಿವಿಎಸ್‌ ಸುಜುಕಿ ಮ್ಯಾಕ್ಸ್‌-100 ಸಂ: ಕೆಎ-17-ಎಲ್‌-6302 ಅನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. 
ಪ್ರಕರಣದಲ್ಲಿ ಜಪ್ತಾದ 20 ಲೀಟರ್‌ ಕಳ್ಳಭಟ್ಟಿ ಸಾರಾಯಿಯಲ್ಲಿ ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಪ್ರಮಾಣವನ್ನು 
ಹೊರತು ಪಡಿಸಿ ಉಳಿದ ಪ್ರಮಾಣದ ಕಳ್ಳಭಟ್ಟಿ ಸಾರಾಯಿಯನ್ನು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 43(ಎ)(3) ರ ರೀತ್ಯಾ 
ಅಬಕಾರಿ ಉಪ ಅಧೀಕ್ಷಕರು, ಸಾಗರ ಉಪ ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:24-12-2009 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ 
ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.216 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೫೫ 





ಪ್ರಾಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಇವರ ನ್ಯಾಯಾಲಯದಲ್ಲಿ 
ಪ್ರಕರಣ ಸಂಖ್ಯೆ : ಇಎಕ್ಸ್‌ಆ/ಪಿಟಿಸಿ/ 12 /2009-10, ದಿನಾ೦ಕ:11ನೇ ಜನವರಿ, 2010 


ಫಿರ್ಯಾದುದಾರರು : ಆರೋಪಿ : 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ 1. ರಾಮ್‌ ಆಸರೆ ಪಾಂಡೆ 
ಅಬಕಾರಿ ಮತ್ತು ಲಾಟರಿ ನಿಷೇಧ ವಿಶೇಷ ಜೋನ್‌ಪುರ್‌, ಉತ್ತರ ಪ್ರದೇಶ 
ಪೊಲೀಸ್‌ ಠಾಣೆ, ಶಿವಮೊಗ್ಗ. 2; ಸೆಲ್ವಿನ್‌ ಬಿನ್‌ ವಿಜಯ್‌ ವಿಕ್ಟರ್‌ 
ಗುನ್ನೆ ಸಂಖ್ಯೆ: 15/2009 ಮಂಟಿರೋ ಇಂದೋರ್‌, ಮಧ್ಯ ಪ್ರದೇಶ 
ದಿನಾಂಕ: 05-08-2009. 3. ಶಿವಾನಂದ ಬಿನ್‌ ಶಿವರಾಂ 
ಕಾಮಾಕ್ಷಿ ಬೀದಿ, ಶಿವಮೊಗ್ಗ. 
ಮತ್ತು ಇತರರು. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:05-08-2009 ರಂದು ಫಿರ್ಯಾದುದಾರರು ಬೆಳಿಗ್ಗೆ 5.30 ಗಂಟೆ ಸಮಯದಲ್ಲಿ ಶಿವಮೊಗ್ಗ ನಗರದಲ್ಲಿ 
ಹೊಳೆಹೊನ್ನೂರು ರಸ್ತೆಯಲ್ಲಿರುವ ರೈಲ್ವೇ ಗೇಟ್‌ ಹತ್ತಿರ ರಸ್ಕೆಗಾವಲು ಮಾಡುವಾಗ ವಾಹನ ಲಾರಿ ಸಂ: ಕೆಎ-28-ಎ-1689 
ರಲ್ಲಿ 35 ಲೀ. ಸಾಮರ್ಥ್ಯದ 172 ಕ್ಕಾನ್‌ಗಳಲ್ಲಿ ತುಂಬಿದ ಸ್ಪಿರಿಟ್‌ ಅನ್ನು ಅಕ್ರಮವಾಗಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿರುವುದನ್ನು ಪತ್ತೆಮಾಡಿರುತ್ತಾರೆ. ಇದು ಕರ್ನಾಟಕ ಅಬಕಾರಿ ಕಾಯಿದೆ 1965 ರ ಕಲಂ 11. 1462) ರಂತೆ 
ಅಪರಾಧವೆಂದು ಹಾಗೂ ಇದೇ ಕಾಯಿದೆ ಕಲಂ 32, 34 ರ ರೀತ್ಯಾ ಶಿಕ್ಷಾರ್ಹವೆಂದು ಫಿರ್ಯಾದುದಾರರು ದೂರು ನೀಡಿದ 
ಮೇರೆಗೆ ಠಾಣಾಧಿಕಾರಿಗಳು ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶಿವಮೊಗ್ಗ ಇವರು ಗುನ್ನೆ ಸಂಖ್ಯೆ: 15/2009 ದಿ: 
05-08-2009 ರಂತೆ ಮೊಕದ್ದಮೆ ದಾಖಲಿಸಿ ವಾಹನ ಮತ್ತು ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡಿರುತ್ತಾರೆ. ಸದರಿ ವಾಹನ 
ಮತ್ತು ಮುದ್ದೆಮಾಲನ್ನು ಮುಟ್ಟುಗೋಲು ಪ್ರಕ್ರಿಯೆಗಾಗಿ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು. ಶಿವಮೊಗ್ಗ ವಲಯ ನಂ.2 ಇವರು ಪ್ರಕರಣದಲ್ಲಿ ಜಪ್ತುಪಡಿಸಲಾದ ಸ್ಪಿರೀಟ್‌ನ ರಾಸಾಯನಿಕ 
ವಿಶ್ಲೇಷಣಾ ವರದಿ ಹಾಗೂ ವಾಹನದ ಲಾರಿ ಸಂಃೆಎ-28-ಎ-1689 ರ 'ಬಿ' ರಿಜಿಸ್ಟರ್‌ ಎಕ್ಸ್‌ಟ್ರಾಕ್ಟ್‌ನ್ನು ಸಾರಿಗೆ 
ಅಧಿಕಾರಿಗಳಿಂದ ಪಡೆದು ದಿನಾಂಕ:09-12-2009 ರ ತಮ್ಮ ವರದಿಯಲ್ಲಿ ವಾಹನ ಹಾಗೂ ಮುದ್ದೆಮಾಲನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. 

ಸದರಿ ಪ್ರಕರಣದಲ್ಲಿ ಜಪ್ತ್ಪುಪಡಿಸಲಾದ ವಾಹನ ಲಾರಿ ಸಂ: ಕೆಎ-28-ಎ-1689 ರ ನೊಂದಾಯಿತ ಮಾಲೀಕರು 
ಸಂಜಯ್‌ ಬಿನ್‌ ತುಕರಾಮ್‌, ನಂ.39, 3ನೇ ಮುಖ್ಯರಸ್ತೆ, ಸಮೀರ್‌ಪುರ, ಕೆಂಪೇಗೌಡ ನಗರ, ಚಾಮರಾಜಪೇಟೆ, ಬೆಂಗಳೂರು 
ಎ೦ದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬೆಂಗಳೂರು (ದಕ್ಷಿಣ) ರವರು ನೀಡಿದ ಬಿ ಎಕ್ಸ್‌ಟ್ರಾಕ್ಟ್‌ ವರದಿಯಂತೆ ಇರುತ್ತದೆ. 

ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅಬಕಾರಿ ಕಾಯಿದೆ ಕಲಂ 32, 34 ಹಾಗೂ 38 ಎ ರ ಉಲ್ಲಂಘನೆ ಕಂಡು 
ಬಂದಿರುವುದರಿಂದ ಈ ಪ್ರಕರಣದ ವಾಹನ ಮಾಲೀಕರಾದ ಸಂಜಯ್‌ ಬಿನ್‌ ತುಕರಾಮ್‌, ನಂ.39, 3ನೇ ಮುಖ್ಯರಸ್ತೆ, 
ಸಮೀರ್‌ಪುರ, ಕೆಂಪೇಗೌಡ ನಗರ, ಚಾಮರಾಜಪೇಟೆ, ಬೆ೦ಗಳೂರು ಇವರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 
43 (ಬಿ) ಅಡಿಯಲ್ಲಿ ಕಾರಣ ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ 
ಮುಖಾಂತರ ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಆದರೆ ಸದರಿ 
ನೋಟೀಸು ಸ್ವೀಕೃತಗೊಳ್ಳದೇ ಅಂಚೆ ಲಕೋಟಿಯು ಹಿಂದಿರುಗಿರುತ್ತದೆ. ಪ್ರಕರಣದಲ್ಲಿನ ಆರೋಪಿಗಳಿಗೆ ಕಲಂ 43 (ಬಿ) 
ಅಡಿಯಲ್ಲಿ ಕಾರಣ ಕೇಳಿ ನೋಟೀಸನ್ನು ಈ ಕಛೇರಿಯಲ್ಲಿ ಲಭ್ಯವಿರುವ ವಿಳಾಸಕ್ಕೆ ನೊಂದಾಯಿತ ಅಂಚೆ ಮುಖಾಂತರ 
ರವಾನಿಸಿ 7 ದಿನ ಕಾಲವಕಾಶ ನೀಡಿ ಈ ಬಗ್ಗೆ ಅವರ ವಿವರಣೆ ನೀಡಲು ಸೂಚಿಸಲಾಗಿತ್ತು. ಪ್ರಕರಣದಲ್ಲಿನ 1ನೇ ಆರೋಪಿಗೆ 
ಕಳುಹಿಸಿದ ಕಾರಣ ಕೇಳಿ ನೋಟೀಸು ಸ್ವೀಕೃತಗೊಳ್ಳದೆ ಅಂಚೆ ಲಕೋಟೆಯು ಹಿಂದಿರುಗಿರುತ್ತದೆ. 2ನೇ ಹಾಗೂ 3ನೇ 
ಆರೋಪಿಗಳು ಕಾರಣ ಕೇಳಿ ನೋಟೀಸನ್ನು ಪಡೆದಿರುತ್ತಾರೆ. 2ನೇ ಆರೋಪಿಯು ನೋಟೀಸು ಪಡೆದು 10 ದಿನ ಕಳೆದರೂ 
ವಾಹನ ಹಾಗೂ ಮುದ್ದೆಮಾಲಿನ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು ಸಂಪರ್ಕಿಸಿರುವುದಿಲ್ಲ ಹಾಗೂ 3ನೇ ಆರೋಪಿಯು 
ನೋಟೀಸು ಪಡೆದು 19 ದಿವಸ ಕಳೆದರೂ ವಾಹನ ಹಾಗೂ ಮುದ್ದೆಮಾಲಿನ ಹಕ್ಕು ಸಾಧಿಸಿ ಈ ಪ್ರಾಧಿಕಾರವನ್ನು 
ಸಂಪರ್ಕಿಸಿರುವುದಿಲ್ಲ. 


೧೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಈ ಪ್ರಕರಣವನ್ನು ವಿಚಾರಣೆಗೆ ತೆಗೆದುಕೊಂಡು ಸರ್ಕಾರದ ಪರ ವಿಚಾರಣೆ ಮಾಡಿದ ಇಬ್ಬರು ಸಾಕ್ಷಿದಾರರ 
ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಯ್ತು. ಈ ಪ್ರಕರಣದಲ್ಲಿ ಈ ಕೆಳಕಂಡ ವಿವಾದಾ೦ಶಗಳನ್ನು ತೀರ್ಮಾನಿಸಬೇಕಾಗಿರುತ್ತದೆ. 

1. ದಿನಾಂಕ:05-08-2009 ರಂದು ವಾಹನ ಲಾರಿ ಸಂಃಕೆಎ-28-ಎ-1689 ನ್ನು ಅಕ್ರಮ ಮದ್ಯಸಾರ ಸಾಗಾಟ 
ಮಾಡಲಾಗುತ್ತಿತ್ತು ಎಂಬುದನ್ನು ಫಿರ್ಯಾದಿ ಪರ ಸಾಬೀತು ಪಡಿಸಲಾಗಿದೆಯೇ? 

2. ವಾಹನದ ಮಾಲೀಕರು ಇಲ್ಲವೆ ಅವರ ಪ್ರತಿನಿಧಿ ಇಲ್ಲವೆ ವಾಹನವನ್ನು ಜಪ್ತು ಮಾಡಿದ ಕಾಲಕ್ಕೆ ಅದರ ಸುಪರ್ದಿ 
ಹೊಂದಿದ ವ್ಯಕ್ತಿ ಇವರುಗಳು ಸದರಿ ವಾಹನದಲ್ಲಿ ಕಾನೂನು ಬಾಹಿರವಾಗಿ ಮದ್ಯಸಾರ ಸಾಗಾಟ ಮಾಡಿರುವುದು 
ತಮ್ಮ ತಿಳುವಳಿಕೆ ಅಥವಾ ಪರಿಜ್ಞಾನದಿಂದ ಉಂಟಾಗಿರುವುದಿಲ್ಲವೆಂದು ಹಾಗೂ ಸದರಿ ವಾಹನವನ್ನು ಅಕ್ರಮವಾಗಿ 
ಮದ್ಯಸಾರ ಸಾಗಾಟ ಮಾಡಲು ಉಪಯೋಗಿಸದಂತೆ ಸಮರ್ಪಕ ಹಾಗೂ ಅಗತ್ಯ ಮುಂಜಾಗೃತ ಕ್ರಮ ತೆಗೆದುಕೊಂಡ 
ಬಗ್ಗೆ ಸಾಬೀತುಪಡಿಸಲಾಗಿದೆಯೇ? 

3. ಪ್ರಕರಣದಲ್ಲಿ ಜಪ್ತು ಮಾಡಲಾದ ವಾಹನ ಲಾರಿ ಸಂ:ಕೆಎ-28-ಎ-1689 ಮತ್ತು ಸ್ಪಿರೀಟ್‌ನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೇ? 

ಈ ಮೇಲಿನ ವಿವದಾಂಶಗಳಿಗೆ ಕೆಳಗಿನಂತೆ ಉತ್ತರಿಸುತ್ತೇನೆ. 


1. ಸಕರಾತ್ಮಕ 
2. ನಕರಾತ್ಮಕ 
3. ಸಕರಾತ್ಮಕ 
ಕಾರಣಗಳು: 
ವಿವದಾಂಶ 1. 


ಸರ್ಕಾರದ ಪರವಾಗಿ ಪ್ರಕರಣ ಪತ್ತೆ ಹಚ್ಚಿದ ಶ್ರೀ ಎಸ್‌.ಕೆ. ಪ್ರಹ್ಲಾದ್‌, ಅಂದಿನ ಪೋಲೀಸ್‌ ಇನ್ಸ್‌ಪೆಕ್ಟರ್‌, ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶಿವಮೊಗ್ಗ (ಪ್ರಸ. 1 ಇವರು ದಿನಾಂಕ:11-01-2010 ರಂದು ಈ ಪ್ರಾಧಿಕಾರದ 
ಮುಂದೆ ಮುಖ್ಯ ವಿಚಾರಣೆಯಲ್ಲಿ ಈ ಕೆಳಗಿನಂತೆ ಸಾಕ್ಷಿ ನುಡಿದಿರುತ್ತಾರೆ. 

ದಿನಾಂಕ:04-08-2009 ರಂದು ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗದ ಮಾನ್ಯ ಐ.ಜಿ.ಪಿ, ಬೆಂಗಳೂರು 
ಹಾಗೂ ಮಾನ್ಯ ಎಸ್‌.ಪಿ ರವರ ಖಚಿತ ವರ್ತಮಾನದ ಮೇರೆಗೆ ರಾತ್ರಿ 9.00 ಗಂಟೆಯಿಂದ ಚಿತ್ರದುರ್ಗ ಜಿಲ್ಲೆಯ ಅಬಕಾರಿ 
ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗದ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ರೊಂದಿಗೆ ಶಿವಮೊಗ್ಗ ನಗರದಿಂದ ಹೊಳೆಹೊನ್ನೂರಿಗೆ 
ಹೋಗುವ ರಸ್ತೆಯಲ್ಲಿರುವ ಶಿವಮೊಗ್ಗ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿಯ ಬಳಿ ರಸ್ತೆಗಾವಲು ಮಾಡುತ್ತಿರುವಾಗ 
ದಿನಾಂಕ: 05-08-2009 ರ ಬೆಳಗಿನ ಜಾವ 5.30 ಗಂಟೆಗೆ ಹೊಳೆಹೊನ್ನೂರು ಕಡೆಯಿಂದ ಒಂದು ಕಾರ್ಗೋ ಕಂಟೈನರ್‌ 
ಬಾಡಿಯ ಭಾರಿ ವಾಹನವು ಬರುತ್ತಿರುವುದು ಕ೦ಡು ಬಂದಿತ್ತು. ಸದ್ರಿ ಲಾರಿಯನ್ನು ನಾನು ಹಾಗೂ ಸಿಬ್ಬಂದಿಗಳು ತಡೆದಾಗ 
ಲಾರಿಯಲ್ಲಿದ್ದ ಕೆಲವು ಜನರು ಓಡಿಹೋಗಿರುತ್ತಾರೆ. ನಮ್ಮ ಸಿಬ್ಬಂದಿಗಳು ಬೆನ್ನಟ್ಟದರೂ ಸಿಕ್ಕಿರುವುದಿಲ್ಲ. ಲಾರಿಯಲ್ಲಿ ಉಳಿದ 
ಡ್ರೈವರ್‌, ಕ್ಲೀನರ್‌ ಹಾಗೂ ಇನ್ನೋರ್ವ ವ್ಯಕ್ತಿಗಳನ್ನು ವಿಚಾರಿಸಲಾಗಿ ಅವರುಗಳ ಹೆಸರು ಕ್ರಮವಾಗಿ ರಾಮ್‌ ಆಸರೆ ಪಾಂಡೆ 
ಬಿನ್‌ ಜಗತ್‌ಪಾಲ್‌ ಪಾಂಡೆ, ಸೆಲ್ವಿನ್‌ ಬಿನ್‌ ವಿಜಯ್‌ ವಿಕ್ಟರ್‌ ಮಂಟೆರೋ, ಶಿವಾನಂದ ಬಿನ್‌ ಶಿವರಾಂ ಆಗಿರುತ್ತದೆ. 
ಇವರುಗಳನ್ನು ಲಾರಿಯಲ್ಲಿ ಏನು ಇದೆ ಎಂದು ವಿಚಾರಿಸಿದಾಗ ಲಾರಿಯಲ್ಲಿ ಏನನ್ನೂ ಸಾಗಿಸುತ್ತಿಲ್ಲ. ಲಾರಿಯಲ್ಲಿ ಏನೂ 
ಇಲ್ಲವೆಂದು ತಿಳಿಸಿರುತ್ತಾರೆ. ನಂತರ ಅವರು ಮಂಗಳೂರಿಗೆ ಹೋಗುತ್ತಿರುವುದಾಗಿ ತಿಳಿಸಿದರು. ಲಾರಿಯ ಹಿಂಭಾಗದ 
ಕಂಟೇನರ್‌ನ ಬಾಗಿಲನ್ನು ತೆರೆಯಿಸಿ ಪರಿಶೀಲಿಸಿದೆವು. ಲಾರಿಯ ಕ್ಯಾಬಿನ್‌ ಹಿಂಭಾಗ ಒಂದು ಕಂಪಾರ್ಟ್‌ಮೆಂಟ್‌ ಮಾಡಿ 
ಬೋಲ್ಟ್‌ ನಟ್‌ ಹಾಕಿ ತಗಡಿನ ಶೀಟನ್ನು ಜೋಡಿಸಿರುವುದು ಕ೦ಡು ಬಂದಿದ್ದು. ಸದ್ರಿ ಶೀಟನ್ನು ತೆಗೆಸಿ ನೋಡಿದಾಗ ಡ್ರೈವರ್‌ನ 
ಹಿಂಭಾಗದಲ್ಲಿದ್ದ ಆ ಕಂಪಾರ್ಟ್‌ಮೆಂಟ್‌ನಲ್ಲಿ ಬಿಳಿ ಕ್ಯಾನ್‌ಗಳಿರುವುದು ಕಂಡವು. ಕ್ಯಾನಿನ ಮುಚ್ಚಳ ತೆರೆದು ಪರಿಶೀಲಿಸಿದಾಗ 
ಘಾಟು ವಾಸನೆ ಕಂಡು ಬಂದಿತು. ಅದನ್ನು ಸ್ಪಿರಿಟ್‌ ಎಂದು ಖಚಿತಪಡಿಸಿಕೊಂಡೆವು. ನಂತರ ವಾಹನದ ನಂಬರನ್ನು 
ಪರಿಶೀಲಿಸಲಾಗಿ ಕೆಎ-28-ಎ-1689 ಆಗಿರುತ್ತದೆ. ವಾಹನ ಹಾಗೂ ಲಾರಿಯಲ್ಲಿದ್ದ 172 ಸ್ಪಿರಿಟ್‌ ಕ್ಯಾನ್‌ಗಳನ್ನು ವಶಕ್ಕೆ 
ತೆಗೆದುಕೊಂಡು ಸ್ಥಳ ಪಂಚನಾಮೆಯನ್ನು ತಯಾರಿಸಿದೆವು. ಸ್ಥಳ ಪಂಚನಾಮೆಯನ್ನು ಈಗ ಗುರುತಿಸುತ್ತಿದ್ದು, ಅದನ್ನು ಪಿ-1 
ಎಂದು ಗುರುತಿಸಲಾಯ್ತು. ಅದರಲ್ಲಿನ ನನ್ನ ಸಹಿಯನ್ನು ಪಿ-1(ಎ) ಎಂದು ಗುರುತಿಸಲಾಯ್ತು. 

ರಾಮ್‌ ಆಸರೆ ಪಾಂಡೆ ಬಿನ್‌ ಜಗತ್‌ಪಾಲ್‌ ಪಾಂಡೆ ವಾಹನದ ಡ್ರೈವರ್‌, ಸೆಲಿನ್‌ ಬಿನ್‌ ವಿಜಯ್‌ ವಿಕ್ಟರ್‌ 
ಮಂಟೆರೋ ವಾಹನದ ಕ್ಷೀನರ್‌, ಶಿವಾನಂದ ಬಿನ್‌ ಶಿವರಾಂ ಹಾಗೂ ಓಡಿ ಹೋದ ವ್ಯಕ್ತಿಗಳ ಮತ್ತು ವಾಹನ ಮಾಲೀಕನ 
ವಿರುದ್ಧ ಸೂಕ್ತ ಕಾನೂನಿನ ಕ್ರಮಕೈಗೊಳ್ಳಲು ಕೋರಿ ಅಮಾನತ್ತು ಪಡಿಸಿಕೊಂಡ ವಾಹನ ಸಂಖ್ಯೆ: ಕೆಎ-28-ಎ-1689 ಮತ್ತು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೫೭ 





172 ಸ್ಪಿರಿಟ್‌ ಕ್ಯಾನ್‌ಗಳನ್ನು ಠಾಣಾಧಿಕಾರಿಗಳು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳದ ವಿಶೇಷ ಪೊಲೀಸ್‌ ಠಾಣೆ, 
ಶಿವಮೊಗ್ಗ ಇವರಿಗೆ ಹಸ್ತಾಂತರಿಸುತ್ತಾ ದೂರು ಸಲ್ಲಿಸಿದನು. ಅದನ್ನು ಪಿ-2 ಎಂದು ಗುರುತಿಸಲಾಯ್ತು. ಅದರಲ್ಲಿನ ನನ್ನ 
ಸಹಿಯನ್ನು ಪಿ-2(ಎ) ಎಂದು ಗುರುತಿಸಲಾಯ್ತು. 

ವಾಹನ ಸಂಖ್ಯೆಕೆಎ-28-ಎ-1689 ನ್ನು ಅಕ್ರಮವಾಗಿ ಸ್ಪಿರೀಟ್‌ ಸಾಗಾಣಿಕೆಗಾಗಿಯೇ ಬಳಸಲಾಗಿರುವುದರಿಂದ 
ವಾಹನ ಹಾಗೂ ಸ್ಪಿರೀಟ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. 

ಪಾಟೀ ಸವಾಲು ಯಾರದ್ದೂ ಇರುವುದಿಲ್ಲ. 

ಸರ್ಕಾರದ ಪರವಾಗಿ ಪ್ರಕರಣ ದಾಖಲಿಸಿಕೊಂಡು ಪ್ರಥಮ ಮಾಹಿತಿ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ 
ಸಲ್ಲಿಸಿದ ಶ್ರೀ ನೂರು೦ದಪ್ಪ, ಮುಖ್ಯಪೇದೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶಿವಮೊಗ್ಗ ಇವರು ದಿನಾಂಕ: 11- 
01-2010 ರಂದು ಮುಖ್ಯ ವಿಚಾರಣೆಯಲ್ಲಿ ಈ ಕೆಳಗಿನಂತೆ ಸಾಕ್ಷಿ ನುಡಿದಿರುತ್ತಾರೆ. 

ಶ್ರೀ ಎಸ್‌.ಕೆ ಪ್ರಹ್ಲಾದ್‌ ಪೊಲೀಸ್‌ ಇನ್ಸ್‌ಪೆಕ್ಟರ್‌ ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶಿವಮೊಗ್ಗ ಇವರು 
ದಿನಾಂಕ:05-08-2009 ರಂದು 5.30 ಗಂಟೆಯ ಬೆಳಗಿನ ಜಾವದಲ್ಲಿ ಶಿವಮೊಗ್ಗ ನಗರದಿಂದ ಹೊಳೆಹೊನ್ನೂರಿಗೆ ಹೋಗುವ 
ರಸ್ತೆಯಲ್ಲಿ ಬರುವ ಶಿವಮೊಗ್ಗ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಛೇರಿಯ ಬಳಿ ಕಾಯುತ್ತಿರುವಾಗ ಹೊಳೆಹೊನ್ನೂರು 
ಕಡೆಯಿಂದ ಶಿವಮೊಗ್ಗ ಕಡೆಗೆ ಬರುತ್ತಿರುವ ಕಾರ್ಗೋ ಕಂಟೈನರ್‌ ಬಾಡಿಯ ಭಾರೀ ವಾಹನದಲ್ಲಿ 172 ಕ್ಯಾನ್‌ಗಳಲ್ಲಿ 
ಅಕ್ರಮವಾಗಿ ಮದ್ಯಸಾರದ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆಹಚ್ಚಿ ವಾಹನ ಹಾಗೂ ಮದ್ಯಸಾರದ 172 ಕ್ಯಾನ್‌ಗಳನ್ನು 
ಅಮಾನತ್ತುಪಡಿಸಿಕೊಂಡು ರಾಮ್‌ ಆಸರೆ ಪಾಂಡೆ ಬಿನ್‌ ಜಗತ್‌ ಪಾಲ್‌ ಪಾಂಡೆ, ಸೆಲ್ವಿನ್‌ ಬಿನ್‌ ವಿಜಯ್‌ ವಿಕ್ಟರ್‌ 
ಮಂಟೆರೋ, ಶಿವಾನಂದ ಬಿನ್‌ ಶಿವರಾಂ ಮತ್ತು ಇತರರ ವಿರುದ್ದ ಸೂಕ್ತ ಕ್ರಮಕೈಗೊಳ್ಳುವಂತೆ ಕೋರಿ ಸ್ಥಳದಲ್ಲಿ ತಯಾರಿಸಿದ 
ಪಂಚನಾಮೆ ಹಾಗೂ ಅಮಾನತ್ತು ಪಡಿಸಿಕೊಂಡ ವಸ್ತುಗಳನ್ನು ಹಾಜರುಪಡಿಸಿರುತ್ತಾರೆ. ಸದ್ರಿ ಅಧಿಕಾರಿಯವರು ನೀಡಿದ 
ದೂರಿನ ಮೇರೆಗೆ ದಿನಾ೦ಕ:05-08-2009 ರಂದು ಸದ್ರಿ ಆರೋಪಿತರ ಎರುದ್ಧ ಗುನ್ನೆ ಸಂಖ್ಯೆ15/2009 ರಂತೆ ಮೊಕದ್ದಮೆ 
ದಾಖಲಿಸಿಕೊಂಡಿರುತ್ತೇನೆ. ಪ್ರ.ಮಾ.ವರದಿಯನ್ನು ಈಗ ಗುರುತಿಸುತ್ತಿದ್ದು, ಅದನ್ನು ಪಿ-3 ಎಂದು ಅದರಲ್ಲಿನ ನನ್ನ ಸಹಿಯನ್ನು 
ಪಿ-3(ಎ) ಎಂದು ಗುರುತಿಸಲಾಯ್ತು. 

ಅಮಾನತ್ಮುಪಡಿಸಿದ ವಾಹನದ ಸಂಖ್ಯೆಕೆಎ-28-ಎ-1689 ಆಗಿದ್ದು ಅದರಲ್ಲಿ 172 ಸ್ಪಿರಿಟ್‌ ಕ್ಯಾನ್‌ಗಳಿರುವುದು ನಿಜ 
ಸಂಗತಿಯಾಗಿರುತ್ತದೆ. ಈ ಬಗ್ಗೆ ತಯಾರಿಸಿದ ಪಿಎಫ್‌ನ್ನು ಈಗ ಗುರುತಿಸುತ್ತಿದ್ದು, ಅದನ್ನು ಪಿ-4 ಎಂದು ಹಾಗೂ ಅದರಲ್ಲಿನ 
ನನ್ನ ಸಹಿಯನ್ನು ಪಿ-4(ಎ) ಎಂದು ಗುರುತಿಸಲಾಯ್ತು. 

ಪ್ರಕರಣದಲ್ಲಿ ಜಪ್ತು ಪಡಿಸಿದ ಕ್ಯಾನ್‌ಗಳಲ್ಲಿನ ದ್ರವವನ್ನು ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ ಮಾದರಿಯನ್ನು 
ರಾಸಾಯನಿಕ ವಿಶ್ಲೇಷಕರು ಚಿತ್ರದುರ್ಗ ಇವರು ಪರೀಕ್ಷಿಸಿ ಸದರಿ ದ್ರವದಲ್ಲಿ ಆಲ್ಕೋಹಾಲ್‌ ಇರುವುದು ಹಾಗೂ ಅದು ಸ್ಪಿರೀಟ್‌ 
ಎ೦ದು ಖಚಿತಪಡಿಸಿರುತ್ತದೆ. ಇದರಿ೦ದ ಸದರಿ ದ್ರವವು ಅಬಕಾರಿ ಪದಾರ್ಥವೆಂದು ಸ್ಪಷ್ಟವಾಗುತ್ತದೆ. ರಾಸಾಯನಿಕ ವಿಶ್ಲೇಷಕರ 
ವರದಿಯನ್ನು ಈಗ ಗುರುತಿಸುತ್ತಿದ್ದು, ಅದನ್ನು ಪಿ-5 ಎಂದು ಗುರುತಿಸಲಾಯ್ತು. 

ಪ್ರಕರಣದಲ್ಲಿ ಜಪ್ತುಪಡಿಸಿದ ವಸ್ತುಗಳ ಪೈಕಿ ಪಿಎಫ್‌ನಲ್ಲಿ ಕಾಣಿಸಿದ ಕ್ರಮ ಸಂಖ್ಯೆ: 1 ಮತ್ತು 2 ಅಂದರೆ ವಾಹನ 
ಹಾಗೂ ಸ್ಪಿರೀಟ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅಬಕಾರಿ ಉಪ 
ಆಯುಕ್ತರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ರವರಿಗೆ ದಿನಾಂಕ:06-08-2009 ರಂದು ಕೋರಿಕೊಂಡಿರುತ್ತೇನೆ. ಈಗ ಆ ಮನವಿ 
ಪತ್ರವನ್ನು ಗುರುತಿಸುತ್ತಿದ್ದು, ಅದನ್ನು ಪಿ-6 ಎಂದು ಅದರಲ್ಲಿನ ನನ್ನ ಸಹಿಯನ್ನು ಪಿ-6(ಎ) ಎಂದು ಗುರುತಿಸಲಾಯ್ತು. 

ವಾಹನ ಸಂಖ್ಯೆ: ಕೆಎ-28-ಎ-1689 ನ್ನು ಅಕ್ರಮವಾಗಿ ಸಿರೀಟ್‌ ಸಾಗಾಣಿಕೆಗಾಗಿಯೇ ಬಳಸಲಾಗಿರುವುದರಿಂದ 
ವಾಹನ ಹಾಗೂ ಸ್ಪಿರೀಟ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರುತ್ತೇನೆ. 

ಪಾಟೀ ಸವಾಲು ಯಾರದ್ದೂ ಇರುವುದಿಲ್ಲ. 

ಈ ಎರಡು ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಿದಾಗ ದಿನಾ೦ಕ:05-08-2009 ರ ಬೆಳಗಿನ ಜಾವ 5.30 
ಸಮಯದಲ್ಲಿ ಶಿವಮೊಗ್ಗ ನಗರದಲ್ಲಿ ಹೊಳೆಹೊನ್ನೂರು ರಸ್ತೆಯಲ್ಲಿರುವ ರೈಲ್ವೇ ಗೇಟ್‌ ಹತ್ತಿರ ರಸ್ತೆಗಾವಲು ಮಾಡುವಾಗ 
ವಾಹನ ಲಾರಿ ಸಂಃಕೆಎ-28-ಎ-1689 ರಲ್ಲಿ 35 ಲೀ. ಸಾಮರ್ಥ್ಯದ 172 ಕ್ಯಾನ್‌ಗಳಲ್ಲಿ ಸ್ಪಿರಿಟ್‌ ಅನ್ನು ಅಕ್ರಮವಾಗಿ ಹೊಂದಿ 
ಸಾಗಾಣಿಕೆ ಮಾಡಲಾಗುತ್ತಿತ್ತು ಎಂಬುದು ಖಚಿತವಾಗುತ್ತದೆ. ಈ ಅಂಶವು ಪ್ರ.ಸ. 1 ರವರು ನುಡಿದ ಸಾಕ್ಷಿ ಹೇಳಿಕೆಯಿಂದ 
ವ್ಯಕ್ತವಾಗುತ್ತದೆ. ವಾಹನದ ಮಾಲೀಕರ ಪರವಾಗಿ ಈ ಸಾಕ್ಷಿದಾರರನ್ನು ಯಾರು ಪಾಟೀ ಸವಾಲು ಮಾಡಲು ಈ ಪ್ರಾಧಿಕಾರದ 
ಮುಂದೆ ಹಾಜರಿರುವುದಿಲ್ಲ. ಆದ್ದರಿಂದ ಪರಿಶೀಲನಾ೦ಶ 1 ನ್ನು ಸಕರಾತ್ಮಕವಾಗಿ ಪರಿಗಣಿಸುತ್ತೇನೆ. 


೧೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ವಿವದಾಂಶ - 2 
ವಾಹನದ ಮಾಲೀಕರು ಇಲ್ಲವೆ ಅವರ ಪ್ರತಿನಿಧಿ ಇಲ್ಲವೆ ವಾಹನವನ್ನು ಜಪ್ತು ಮಾಡಿದ ಕಾಲಕ್ಕೆ ಅದರ ಸುಪರ್ದಿ 
ಹೊಂದಿದ ವ್ಯಕ್ತಿ ಇವರುಗಳು ಸದರಿ ವಾಹನದಲ್ಲಿ ಕಾನೂನು ಬಾಹಿರವಾಗಿ ಮದ್ಯಸಾರ ಸಾಗಾಟ ಮಾಡಿರುವುದು ತಮ್ಮ 
ತಿಳುವಳಿಕೆ ಅಥವಾ ಪರಿಜ್ಞಾನದಿಂದ ಉಂಟಾಗಿರುವುದಿಲ್ಲವೆಂದು ಹಾಗೂ ಸದರಿ ವಾಹನವನ್ನು ಅಕ್ರಮವಾಗಿ ಮದ್ಯಸಾರ 
ಸಾಗಾಟ ಮಾಡಲು ಉಪಯೋಗಿಸದಂತೆ ಸಮರ್ಪಕ ಹಾಗೂ ಅಗತ್ಯ ಮುಂಜಾಗೃತ ಕ್ರಮ ತೆಗೆದುಕೊಂಡ ಬಗ್ಗೆ 
ಸಾಬೀತುಪಡಿಸಲಿಕ್ಕಾಗಿ ಈ ಪ್ರಾಧಿಕಾರದ ಮುಂದೆ ಯಾರೂ ಹಾಜರಾಗದ ಕಾರಣ 2ನೇ ವಿವಾದಾಂಶವನ್ನು ನಕರಾತ್ಮಕವಾಗಿ 
ಪರಿಗಣಿಸುತ್ತೇನೆ. 
ವಿವದಾಂಶ - 3 
ರಾಸಾಯನಿಕ ವಿಶ್ಲೇಷಕರ ವರದಿ ಅನ್ವಯ ಪ್ರಕರಣದಲ್ಲಿ ಜಪ್ತು ಪಡಿಸಲಾದ ಸದ್ರಿ ದ್ರವದಲ್ಲಿ ಆಲ್ಕೋಹಾಲ್‌ ಪ್ರಮಾಣ 
ಇರುವುದು ಹಾಗೂ ಅದು ಸ್ಪಿರೀಟ್‌ ಎಂದು ಖಚಿತವಾಗುತ್ತದೆ. ಇದರಿಂದ ವಾಹನ ಲಾರಿ ಸಂಃಕೆಎ-28-ಎ-1689 ರಲ್ಲಿ 
ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ದ್ರವವು ಅಬಕಾರಿ ಪದಾರ್ಥವಾಗಿರುವುದು ಸ್ಪಷ್ಟವಾಗುತ್ತದೆ. ಇದು ಪ್ರ.ಸ-1 ಹಾಗೂ ಪ್ರಸ-2 ರ 
ಸಾಕ್ಷಿ ಹೇಳಿಕೆಯಿಂದ ವ್ಯಕ್ತವಾಗುತ್ತದೆ. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43(ಎ) ರಡಿಯಲ್ಲಿ ಅಬಕಾರಿ ಪದಾರ್ಥದ 
ಅಕ್ರಮ ಸಾಗಾಟದಲ್ಲಿ ಜಪ್ತು ಪಡಿಸಲಾದ ಇತರೆ ಸ್ವತ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶ 
ಇರುವುದರಿಂದ ಈ ಪ್ರಕರಣದಲ್ಲಿ ಜಪ್ತು ಪಡಿಸಲಾದ ವಾಹನ ಲಾರಿ ಸಂ:ಕೆಎ-28-ಎ-1689 ನ್ನು ಮತ್ತು 35 ಲೀಟರ್‌ 
ಸಾಮಾರ್ಥ್ಯದ 172 ಕ್ಕಾನ್‌ಗಳಲ್ಲಿರುವ ಒಟ್ಟು 6020 ಲೀಟರ್‌ ಮದ್ಯಸಾರವು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿರುತ್ತದೆ. ಆದ್ದರಿಂದ 3ನೇ ವಿವಾದಾಂಶಕ್ಕೆ ಸಕರಾತ್ಮಕವಾಗಿ ಪರಿಗಣಿಸುತ್ತೇನೆ. ಆದ್ದರಿಂದ ಈ ಕೆಳಕಂಡ ಆದೇಶ. 
ಆದೇಶ 
ಶ್ರೀ ಜೆ. ಕೃಷ್ಣ, ಪ್ರಾಧೀಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43(ಎ) ರ ಪ್ರಕಾರ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಕಲಂ 43(ಬಿ)(1) ರನ್ವಯ ಮುಟ್ಟುಗೋಲು ಹಾಕಿಕೊಳ್ಳುವ ಪೂರ್ವದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು 
ಅನುಸರಿಸಿದ ನಂತರ ಠಾಣಾಧಿಕಾರಿಗಳು ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶಿವಮೊಗ್ಗ ರವರ ಗುನ್ನೆ ಸಂಖ್ಯೆ: 
15/2009 ದಿನಾಂಕ: 05-08-2009 ರಲ್ಲಿ ಜಪ್ತು ಪಡಿಸಲಾದ ವಾಹನ ಲಾರಿ ಸಂ:ಕೆಎ-28-ಎ-1689 ನ್ನು ಮತ್ತು 35 
ಲೀಟರ್‌ ಸಾಮಾರ್ಥ್ಯದ 172 ಕ್ಕಾನ್‌ಗಳಲ್ಲಿನ 6020 ಲೀಟರ್‌ ಮದ್ಯಸಾರವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡಿರುತ್ತೇನೆ. 
ರಾಸಾಯನಿಕ ವಿಶ್ಲೇಷಣೆಗೆ ತೆಗೆದ 4 ಲೀಟರ್‌ ಮದ್ಯಸಾರವನ್ನು ಹೊರತುಪಡಿಸಿ ಉಳಿದ 6016 ಲೀಟರ್‌ 
ಮದ್ಯಸಾರವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ಕಲ೦ 43(ಎ)(3) ರ ರೀತ್ಯಾ ಅಬಕಾರಿ ಉಪ ಅಧೀಕ್ಷಕರು, ಶಿವಮೊಗ್ಗ ಉಪ 
ವಿಭಾಗ ಇವರ ಸಮಕ್ಷಮ ನಾಶಪಡಿಸಲು ಹಾಗೂ 35 ಲೀಟರ್‌ ಸಾಮಾರ್ಥ್ಯದ 172 ಖಾಲಿ ಕ್ಯಾನ್‌ಗಳನ್ನು ಬಹಿರಂಗ 
ಹರಾಜು ಮೂಲಕ ವಿಲೇವಾರಿ ಮಾಡಲು ಆದೇಶಿಸಿದೆ. 
ಈ ಆದೇಶವನ್ನು ದಿನಾಂಕ:11-01-2010 ರಂದು ಬೆರಳಚ್ಚುಗಾರರಿಗೆ ಉಕ್ತಲೇಖನ ಕೊಟ್ಟು ಬೆರಳಚ್ಚು ಮಾಡಿದ ನಂತರ 
ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಅನುಬಂಧ-1 
ಫಿರ್ಯಾದುದಾರರ ಪರ ಮಂಡಿಸಲಾದ ಸಾಕ್ಷಿಗಳ ವಿವರ 
1. ಪ್ರಸ-1 ದ ಶ್ರೀ ಎಸ್‌.ಕೆ. ಪ್ರಹ್ಲಾದ್‌ 
ಅ೦ದಿನ ಪೊಲೀಸ್‌ ಇನ್ಸ್‌ಪೆಕ್ಟರ್‌, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, 
ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೫೯ 





2. ಪ್ರಸ-2 ದ ಶ್ರೀ ಜಿ.ಹೆಚ್‌. ನೂರುಂದಪ್ಪ 
ಮುಖ್ಯಪೇದೆ, 
ಅಂದಿನ ಠಾಣಾಧಿಕಾರಿಗಳು, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, 
ಶಿವಮೊಗ್ಗ. 
ಅನುಬಂಧ-2 
ಪ್ರತಿವಾದಿಗಳ ಪರ ಸಾಕ್ಷಿಗಳು 
ಯಾರೂ ಇರುವುದಿಲ್ಲ. 


ಅನುಬಂಧ-3 

ಫಿರ್ಯಾದು ಪರ ಮಂಡಿಸಲಾದ ದಾಖಲಾತಿಯ ವಿವರ 
1. ನಿಶಾನೆ ಪಿ-1 ದ ಸ್ಥಳ ಪಂಚನಾಮೆ 
2. ನಿಶಾನೆ ಪಿ-2 — ಫಿರ್ಯಾದುದಾರರು ಸಲ್ಲಿಸಿದ ದೂರು 
3. ನಿಶಾನೆ ಪಿ-3 ದ ಪ್ರಥಮ ವರ್ತಮಾನ ವರದಿ 
4. ನಿಶಾನೆ ಪಿ-4 — ಅಮಾನತ್ತು ವರದಿ (ಪಿಎಫ್‌) 
5. ನಿಶಾನೆ ಪಿ-5 ದ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಮನವಿ ಪತ್ರ 
6. ನಿಶಾನೆ ಪಿ-6 ದ ರಾಸಾಯನಿಕ ವಿಶ್ಲೇಷಕರ ವರದಿ 


ಅನುಬಂಧ-4 
ಪ್ರತಿವಾದಿ ಪರ ಮಂಡಿಸಲಾದ ದಾಖಲಾತಿಗಳು 
ಯಾವುದೂ ಇರುವುದಿಲ್ಲ. 
ಪ್ರಾಧಿಕೃತ ಅಧಿಕಾರಿಗಳು ಹಾಗೂ 
ಪಿ.ಆರ್‌.170 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:70(ಪೊಲೀಸ್‌)/2009-10, ದಿನಾಂಕ:22ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 

ಆರಕ್ಷಕ ಉಪ ನಿರೀಕ್ಷಕರು, ಪುಟ್ಟಜೋಗಪ್ಪ ಬಿನ್‌ ಜವರನಾಯ್ಕ 
ಅ.ಜಾ. ಮತ್ತು ಲಾ.ನಿ.ದ. 
ವಿಶೇಷ ಪೊಲೀಸ್‌ ಠಾಣೆ, 
ಮೈಸೂರು ಜಿಲ್ಲೆ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:31.08.2009ರಂದು ಬೆಳಿಗ್ಗೆ 10:15 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಅ.ಜಾ. ಮತ್ತು 
ಲಾ.ನಿ.ದ. ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ ಇವರು ಕೆ.ಆರ್‌.ನಗರ ತಾ: ದೊಡ್ಡೇಕೊಪ್ಪಲು ಗ್ರಾಮದ ಗೇಟ್‌ ಬಳಿ 
ಹತ್ತಿರ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಕೆಎ-04/ಕ್ಕೂ-1851 ನೋಂದಣಿ ಸಂಖ್ಯೆಯ ಕೈನೆಟಿಕ್‌ ಹೋಂಡಾ ವಾಹನದಲ್ಲಿ 


೧೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ 
ಸಂಖ್ಯೆ:29/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ಆರೋಪಿಗಳನ್ನು 
ದಸ್ತಗಿರಿ ಮಾಡಿ, ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ 
ದಿನಾ೦ಕ:01.09.2009ರಂದು ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ದಿನಾಂಕ:11.09.2009ರಂದು ಕೆ.ಆರ್‌.ನಗರ ವಲಯದ ಅಬಕಾರಿ ನಿರೀಕ್ಷಕರಿಗೆ 
ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ಉತ್ತರ ವಲಯದ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:24.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:31.08.2009ರಂದು ಕೆ.ಆರ್‌. ನಗರ ತಾ: 
ದೊಡ್ಡೇಕೊಪ್ಪಲು ಗ್ರಾಮದ ಗೇಟ್‌ ಬಳಿ ಹತ್ತಿರ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಕೆಎ-04/ಕ್ಕೂ-1851 ನೋಂದಣಿ 
ಸಂಖ್ಯೆಯ ಕೈನೆಟಿಕ್‌ ಹೋಂಡಾ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಬಗ್ಗೆ ವಾಹನದ 
ಮಾಲೀಕರು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (2) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:70(ಹೊಲೀಸ್‌)/2009-10, ದಿನಾಂಕ:22ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ ಇವರು ಹೂಡಲಾದ 
ಪ್ರ.ಮಾ.ವರದಿ ಸಂಖ್ಯೆ29/2009, ದಿನಾಂಕ:31.08.2009 ರಂದು ವಶಪಡಿಸಿಕೊಂಡ ಕೆಎ-04/ಕ್ಕೂ-1851 ನೋಂದಣಿ 
ಸಂಖ್ಯೆಯ ಕೈನೆಟಿಕ್‌ ಹೊ೦ಡಾ ವಾಹನವನ್ನು (8.640 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 22ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1197 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೬೧ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:228/2008-09, ದಿನಾಂಕ:28ನೇ ಮೇ, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಅಬ್ಕಾರಿ ಉಪ ನಿರೀಕ್ಷಕರು, 1) ವಿಶೇಷ ಬಿನ್‌ ಚುಂಚಯ್ಯ 
ಟಿ.ನರಸೀಪುರ ವಲಯ, ಪರಾರಿಯಾಗಿರುತ್ತಾನೆ. 
ಟಿ.ನರಸೀಪುರ. 


ಪ್ರಕರಣದ ಮುಖ್ಯಾಂಶಗಳು: 


ದಿನಾಂಕ:02.11.2008ರಂದು ರಾತ್ರಿ 10:30 ಗಂಟಿ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಟಿ.ನರಸೀಪುರ 
ವಲಯ, ಇವರು ಟಿ. ನರಸೀಪುರ ತಾಲ್ಲೂಕು, ಯಡಹಳ್ಳಿಯಿ೦ದ ಬನ್ನೂರು-ಮಂಡ್ಯ ಮುಖ್ಯ ರಸ್ತೆಗೆ ಸೇರುವ ತಿರುವಿನಲ್ಲಿ 
ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು ಕೆಎ-17/ಇ-7544 ನೋಂದಣಿ ಸಂಖ್ಯೆಯ ಹೀರೋ ಹೊಂಡಾ ಸಿಡಿ-100 
ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ 
ಮಾಹಿತಿ ವರದಿ ಸಂಖ್ಯೆ:10/2008-09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14ರ ರೀತ್ಯಾ 
ಅಪರಾಧವಾಗಿದ್ದ, ಕಲಂ 32, 38(ಎ) ಮತ್ತು 43ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಆರೋಪಿಗಳು ತಲೆ 
ಮರೆಸಿಕೊಂಡಿರುವುದಾಗಿ ನಮೂದಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ, ದಾವಣಗೆರೆ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:03.12.2008ರಂದು ಪತ್ರ ಬರೆಯಲಾಗಿದೆ. ಅದರಂತೆ 'ಬಿ' ವಹಿಯ ಪ್ರತಿಯನ್ನು 
ಈ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ ಬಿ.ಟಿ. ಶ್ರೀನಿವಾಸ ರೆಡ್ಡಿ ಬಿನ್‌ ತಿಮ್ಮರೆಡ್ಡಿ, ಜಗಳೂರು ಗ್ರಾಮ, 
ದಾವಣಗೆರೆ ಜಿಲ್ಲೆ ಇವರ ಒಡೆತನದಲ್ಲಿರುವುದು “ಬಿ' ವಹಿಯಿ೦ದ ದೃಢಪಟ್ಟರುತ್ತದೆ. ಸದರಿ ವಾಹನ ಮಾಲೀಕರಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:30.01.2009 ರಂದು ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 
43(ಬಿ) ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ಅಂಬುಜ 
ಎಂಬುವವರು ನೋಟೀಸ್‌ನ್ನು ಪಡೆದು, ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿನಾ೦ಕ:18.03.2009 ರಂದು ಸ್ವೀಕೃತವಾಗಿರುತ್ತದೆ. 


ಕಡತ ಪರಿಶೀಲಿಸಲಾಯಿತು. ದಿನಾಂಕ:02.11.2008 ರಂದು ಟಿ.ನರಸೀಪುರ ತಾಲ್ಲೂಕು, ಯಡಹಳ್ಳಿಯಿಂದ 
ಬನ್ನೂರು-ಮಂಡ್ಕ ರಸ್ತೆಗೆ ಸೇರುವ ತಿರುವಿನಲ್ಲಿ ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು ಕೆಎ-17/ಇ-7544 ನೋಂದಣಿ 
ಸಂಖ್ಯೆಯ ಹೀರೋ ಹೊಂಡಾ ಸಿಡಿ-100 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ 
ಸಂದರ್ಭದಲ್ಲಿ ಆರೋಪಿಗಳು ತಲೆ ಮರೆಸಿಕೊಂಡಿರುತ್ತಾನೆ. ಈ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಯಾಗಲೀ/ ವಾಹನ 
ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ 
ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ 
ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಪ್ರಥಮ ಮಾಹಿತಿ ವರದಿಯಲ್ಲಿ ಆರೋಪಿಗಳು ತಲೆ ಮರೆಸಿಕೊಂಡಿರುವುದಾಗಿ ಮೊಕದ್ದಮೆಯನ್ನು ದಾಖಲಿಸಿ, 
ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಸಿ) ರ ಅಡಿಯಲ್ಲಿ ಮೊಕದ್ದಮೆ ದಾಖಲಾದ ದಿನದಿಂದ ಒಂದು ತಿಂಗಳೊಳಗಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳು 
ತನ್ನದೆ೦ದು ಮಾಲೀಕತ್ವ ನಿರೂಪಿಸಲು ಮುಂದೆ ಬಾರದಿದ್ದ ಪಕ್ಷದಲ್ಲಿ ಅಂತಹ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಕಲಂ 
43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 


೧೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಅಕ್ರಮವಾಗಿ ನಕಲಿ ಮದ್ಯವನ್ನು ತಯಾರಿಸಿ, ಮಾರಾಟ ಮತ್ತು ಸಾಗಾಣಿಕೆಯಂತಹ ವ್ಯವಹಾರದಲ್ಲಿ ತೊಡಗಿ, 
ಇಂತಹ ಮಾದಕ ದ್ರವ್ಯಗಳನ್ನು ಮುಗ್ದ ಜನರು ಸೇವಿಸಿ, ತಮ್ಮ ಪ್ರಾಣ ಕಳೆದುಕೊಳ್ಳುವುದಲ್ಲದೇ, ಸಮಾಜದ ಮೇಲೆ 
ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಇದು ಅಲ್ಲದೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟು 
ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊ೦ಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:228/2008-09, ದಿನಾಂಕ:28ನೇ ಮೇ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಬಕಾರಿ ಉಪ ನಿರೀಕ್ಷಕರು, ಟಿ.ನರಸೀಪುರ ವಲಯ, ಟಿ.ನರಸೀಪುರ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ 
10/2007-08, ದಿನಾ೦ಕ:02.11.2008 ರಂದು ವಶಪಡಿಸಿಕೊಂಡ ಕೆಎ-17/ಇ-7544 ನೋಂದಣಿ ಸಂಖ್ಯೆಯ ಹೀರೋ 
ಹೊಂಡಾ ಸಿಡಿ-100, ವಾಹನ ಮತ್ತು 17.280 ಲೀ. ನಕಲಿ ಮದ್ಯವನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-553 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು) ರವರ ಕಛೇರಿ, ಅರಣ್ಯಭವನ, ಮಲ್ಲೇಶ್ವರಂ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಬಿ3/ಸೇಲ್ಸ್‌/ಸೀನಿಯರೇಜ್‌ ದರ-9/09-10, ಬೆಂಗಳೂರು, ದಿನಾಂಕ:13ನೇ ಜನವರಿ, 2010 
ವಿಷಯ: ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಂಕತನದ ತೆರುಳಿ ದರಗಳನ್ನು (Seigniorage 
rates) ಪರಿಷ್ನರಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿಯ ಪತ್ರದ ಸಂಖ್ಯೆ: ಎ6(ಎ)/ಸಿಆರ್‌-33/ಸೀನಿಯರೇಜ್‌ ದರ /06-07 ದಿನಾಂಕ: 
14.1.2008 
2. ಸರ್ಕಾರದ ಪತ್ರದ ಸಂಖ್ಯೆ: ಅಪಜೀ 149 ಎಫ್‌ಡಿಪಿ 2003 ದಿನಾಂಕ: 17.08.2007 
ಪ್ರಸ್ತಾವನೆ: 

ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಂಕತನದ ತೆರುವಳಿ (ಸೀನಿಯರೇಜ್‌) ದರಗಳನ್ನು ಮೇಲಿನ (1) 
ರಲ್ಲಿ ಓದಲಾಗಿರುವ ಆದೇಶದಲ್ಲಿರುವ ದಿನಾಂಕ:01.01.2008 ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಿ ಆದೇಶ ಹೊರಡಿಸಿದ್ದು, 
ಉಲ್ಲೇಖ (2) ರಲ್ಲಿ ಓದಲಾದ ಪತ್ರದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ತೆಂಕಣ ತೀರುವಳಿ ದರಗಳನ್ನು ಪರಿಷ್ಠರಿಸಬೇಕಾಗಿದ್ದು, 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಈ ಬಗ್ಗೆ ಅಧಿಕಾರ ನೀಡಿರುವುದರಿಂದ ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೬೩ 





ಆದೇಶ 
ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದ ಕಲಂ 6 ರಲ್ಲಿರುವಂತೆ ಮರಗಳ ಮತ್ತಿತರ ವಿವಿಧ ಅರಣ್ಯ ಉತ್ಪನ್ನಗಳ 
ಪರಿಷ್ಕರಿಸಿದ ಟಂಕತನ ತೆರುವಳಿ (56107101809 181959) ದರಗಳನ್ನು ದಿನಾಂಕ:01.01.2010 ರಿಂದ ಅನ್ವಯವಾಗುವಂತೆ 
ಜಾರಿಗೊಳಿಸಿ ಆದೇಶಿಸಲಾಗಿದೆ. 
ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ 

(ಅರಣ ಪಡೆ ಮುಖ್ಯಸ್ಥರು) 

Annexure to OM No. B3/Sales/Seigniorage rate-09/2009-10 dated -- Revision of 50107101೩06 rates 















































Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 
rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
Group I 
1 Dalbergia latifolia Beete, Beeti 36,000 50,800 54000 
2 Tectona grandis Saguvani, 35,000 44,200 52500 
Thega, Teak 
Group Il 
3 Diospyros Ebony, 40,000 54,856 60000 
mclanoxylon Karimara 
Group Ill 
4 Pterocarpus Honne, Bijasal, 12,850 15,905 19275 
marsupium Venugai, 
Vengal 
Group IV 
5 Artocarpus hirsuta Hebbalasu, 10,000 13,098 14000 
Aini, Angili 
6 | Cordia macleodii Hadaga 9,000 12,773 12600 
7 | Dysoxylon White Cedar, 35,000 28,925 49000 
malabaricum Bilidevadari, 
Vellangi, 
Devagarige 
8 Hopea parviflora Kiralbhogi, 9,000 13,315 12600 
Boga 
9 Lagerstroemia Nandi, 10,000 13,811 14000 
lanceolata Benteak, Nana 







































































೧೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. |Name of the species| Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
10 | Mesua ferrea Nagasampige, 7,000 9,500 9800 
Atta, 
Nagakesara, 
Nangal 
11 | Ougenia Betta-honne, 6,000 8,415 8400 
dalbergioides Karimuttal 
12 | Terminalia Mathi, 8,200 11,113 11480 
tomentosa Nalamaddi, 
Laurel 
Group V 
13 | Accrocarpus Balaniji 4,000 4,984 5600 
frxinifolius 
14 | Adina cordifolia Haldu, Yethiga, 8,500 13,116 11900 
Heddi 
15 | Albizzia lebbek Bage, Kekke, 7,500 8,704 10500 
Dilisana 
16 | Albizzia Bilwara, 7,000 10,487 9800 
odoratissima Kalasiris 
17 | Anthocephalus Atta 3,300 4,108 4620 
cadamba 
18 | Bombax insigne Beng (large 3,300 4,087 4620 
flowered and 
capsulated silk 
cotton) 
19 | Calophyllum Poon, 5,500 8,228 7700 
tomentosum Surohonne 
20 | Dipterocarpus Gurjan, Kalpine 4,500 5,460 6300 
indicus 
21 | Elaeocarpus Bikki, 3,500 3,942 4900 
oblongus (Syn. E. Guddarong, 
Serratus) Dundate 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೬೫ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
22 | Evodia Makali, 4,000 5,255 5600 
roxburghaiana Mankali, 
Chattuva, 
Aspin 
23 | Litsea Zeylanica Massi 9,000 12,086 12600 
24 | Shorea tallura Jalari, Bilibevu 5,500 10,726 7700 
25 | Stephegyne Kalam, 5,000 6,359 7000 
parviflora (syn. Kadaval, 
Mitragyna parviflora) | Phaldu 
26 | Symplocos spicata Chunga 3,500 3,625 4900 
27 | Toona ciliata Red cedar, 3,500 4,384 4900 
Laldevadari, 
Noga 
28 | Vateria indica Saldhupa 4,500 4,968 6300 
Group VI 
29 | Artocarpus Halasu, Jack 12,000 13,028 16800 
integrigfolia fruit, Fanas 
30 | Calophyllum Holehonne, 4,000 4,490 5600 
wightianum Bobbi 
31 | Chukrassia tabularis | Kalgarige, 4,000 6,223 6200 
Devala, 
Chukrassia, 
Indian 
Mahagony 
32 | Eugenia jambolana Jamun, Neralu 4,500 6,368 6300 
33 | Gmalina arborea Shivane, 4,500 5,976 6300 
Gumanadi, 
Ghamertak 
34 | Grewia tiliaefolia Dhaman, Toda, 6,000 7,740 8400 
Thadsal, 
Thadachi 










































































೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
35 | Hardwickia binata Kamara, Yeppi, 3,800 4,250 5320 
Anjan, Karachi 
36 | Lophopetalum Banata, 4,000 4,490 5600 
wightianum Balapale 
37 | Madhuca longifolia Mahuva, 4,000 4,400 5600 
Mohwam, 
Dodda ippe 
38 | Mimusops elengi Bankula, 5,000 7,759 7500 
Nanje, Ranja 
39 | Tamarindus indica Hunase, Imli, 3,500 4,370 4900 
Anli 
40 | Terminalia Kindal, Hunal, 7,200 9,251 10080 
paniculata Hulvev, 
Pillamardu 
41 Vitex altissima Baranagi, 6,500 9,997 10000 
Naviladi 
42 | XYlia xylocarpa Jambe 6,200 9,632 9500 
Group VIl 
43 | Acacia spp. 6,000 7,225 8400 
(excluding A. 
nilotica and A. 
catechu) 
44 |Ailanthus excelsa Dodamara 4,000 4,726 5600 
45 | Albizzia procera Bellata, 4,500 5,009 6300 
Safedairial 
46 | Alsiodaphne Phadus 3,600 6,167 6000 
semicarpifolia 
47 | Alstonia scholaris Satwin, 3,500 4,467 4900 
Kadusali, 











Maddale 







































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೬೭ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
48 | Anogeissus latifolia Dindal, 4,500 5,501 6300 
Dindiga, 
Vellangi 
49 | Artocarpus lakoocha | Wonte, 4,000 5,109 5600 
Watehuli 
50 | Bombax ceiba Booruga, 4,000 5,284 5600 
Simal, Silk, 
Cotton 
51 | Boswellia serrata Salai, Anduk, 4,000 4,017 5600 
Sambrani 
52 | Bridelia retusa Goji, Kavarde 4,000 3,877 5600 
53 | Canarium strictum Kaidhupa, 4,000 5,212 5600 
Bandapaini 
54 | Chloroxylon Hurugalu, 5,000 5,603 7000 
swietinia Satinwood 
55 | Dischopsis elliptica Pali, Hadasalu 4,500 5,108 6300 
(Syn. Palaquium 
ellipticum) 
56 | Elaeocarpus Rudraksha, 3,600 4,796 5040 
tuberculatus Sattaga 
57 | Garuga pinnata Godda 3,600 5,111 5040 
58 | Hardwickia pinnata 3,600 4,833 5040 
59 | Holigarna arnottiana 3,600 4,649 5040 
60 | Hopea wightiana Halga, Kabri 4,000 5,204 5600 
61 | Hymenodiction Doddathoppe 4,500 5,509 6300 
excelsum 
62 | Machilus Gulmavwu, 3,500 5,148 4900 
macarantha Kulirmavu 
63 | Mangifera indica Mavu, Mango 4,000 5,063 5600 










































































೧೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. Name of the 5೦1೦5 | Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
64 | Melia indica / Bevu, Neem, 4,500 6,070 6300 
M.dubia Margosa 
65 | Michelia champaca Sampige, 4,000 6,899 6800 
Champak, 
Kolasampige 
66 | Schleichera trijuga/ | Kendala, 5,200 6,567 7280 
S. oleosa Sagade, 
Kusum, Purka 
67 | Spondias acuminata | Doddamete, 3,600 4,613 5040 
Ambod, 
Radembale 
68 | Spondias mangifera | Amate 3,200 4,405 4480 
69 | Stereospermum Genasu 3,750 4,978 5250 
xylocarpum 
70 | Strychnos Kajari, Kasaka, 3,700 5,032 5180 
nuxvomica Marking nut 
71 | Terminalia arjuna Holematti, 3,800 4,517 5320 
Thoremathi, 
Bilimathi 
72 | Terminalia chebula Hale, Galnut, 3,600 4,517 5040 
Harada, 
Myrobolan 
73 | Tetrameles nudiflora | Jernal, Chenni, 4,000 4,669 5600 
Bondale, 
Maine, Bolur 
Group VIll 
74 | Acacia nilotica Jali, Karijali 5,000 6,260 7000 
75 | Adenanthera Manjuti 3,600 4,383 5040 
pavinia 
76 | Ailanthus Halmaddi 3,600 4,834 5040 








malabaricum 



















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೬೯ 
Sl. Name of the species] Local Name Existing | Market rates Revised Remarks 
No. Seigniorage (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
77 | Amoora canarana Tottile 3,600 4,674 5040 
78 | Antiaria toxicaria Jasund, 3,600 5,143 5040 
Chandul 
79 | Bauhinia reticulata Basavanapada 3,400 4,204 4760 
80 | Bischofia javaica Neeli, 3,400 4,144 4760 
Govarnelu, 
Nira, Thirupu 
81 | Buchanania latifolia | Murukali, 3,600 4,542 5040 
Nurkal, 
Chironjee 
82 | Carallia integerrina Punchi 3,650 4,648 5110 
83 | Celestrus species Karigarane 3,650 4,506 5110 
84 | Cinnaomum Verum dalchini 3,700 4,435 5180 
85 | Cleistanthus Nalkordsha 3,600 3,829 5040 
colonius 
86 | Dillenia pentagyna Kanagalu, 3,600 4,200 5040 
Kolategu, 
Malageil 
87 | Dispyros Chorkali 3,500 3,647 4900 
microphylla 
88 | Erythrina indica Hongara, 3,600 3,969 5040 
Panvala 
89 | Eugenia garderi Chikkani 3,500 5,197 5200 
90 | Ficus asperime 4,500 5,372 6300 
91 | Ficus glomerata 3,600 4,447 5040 
92 | Ficus nervosa 3,600 4,438 5040 
93 | Ficus steilla 3,600 4,438 5040 
94 | Flaccourtia montana | Sampi 3,500 4,138 4900 
95 | Gareinia cambogia Uppage, 4,060 4900 
Aradaia 3,500 



















































































೧೩೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. |Name of the species| Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
96 | Gravellia robusta Silver oak, 4,000 5,114 5600 
Vellangi 
97 | Gyracarpus jacquini 3,750 4,977 5250 
98 | Holoptelia 3,300 4,243 4620 
beddomeii 
99 | Holoptelia Thapasi, 3,650 4,385 5110 
integrifolia Kaladri, Kanju 
100 | Kydia calycina Belaga, Bende 3,500 4,285 4900 
101 | Lagerstroemia Holedasavala 4,000 4,660 5600 
flosregina 
102 | Lagerstroemia Channangi 4,500 5,150 6300 
parviflora 
103 | Lannea grandis Gojjal, Arenelli 3,500 4,203 4900 
104 | Linoceira Punisi, 3,500 4,300 4900 
malabarica Punygam 
105 | Madhuca latifolia Sonnalppe, ippe 3,000 3,571 4200 
106 | Mastrixia arborea 3,600 4,475 5040 
107 | Miscellaneous Kadujati 4,500 5,100 6300 
junglewoods not 
specified in the 
above list 
108 | Myristica magnifica Ramanadike 3,300 4,244 4620 
109 | Myristica malabaric Ramapathre 3,900 4,299 5460 
110 | Polyalthia species Asoka 3,900 4,513 5460 
111 | Pongamia glabra Honge 3,900 4,563 5460 
(syn. ೧. Pinnata) 
112 | Pteropermum Polavu, Thopa 3,300 4,210 4620 
heyneamum 








heyneamua 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೭೧ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
113 | Saccopetalum Obalu, Kaladri 3,300 4,292 4620 
tomentosum 
114 | Sapindus Soapnut, 3,500 4,331 4900 
emarginatus Untuwala 
115 | Schrebera Kolgotee, 3,600 4,335 5040 
Sweitenoides Savige 
116 | Semicarpus Geru, Cashew 3,800 4,512 5320 
anacardium nut 
117 | Soymida febrifuga Savmi, Some, 3,600 5,054 5040 
Kalgarige 
118 | sterculia alata Kaithali 3,750 4,533 5250 
119 | Stereospermum Udi, Kadalu 3,750 4,413 5250 
chelnoides 
120 | Stereospermum Bilinaru, Savige 3,750 4,439 5250 
villosa 
121 | Terninalia bellerica Tare, Ghoting, 3,300 4,825 4620 
Shanthi 
122 | Terminalia catapa Badam, Bange, 3,500 4,076 4900 
Taree 
123 | Trewia nudiflora Katumbla 3,600 4,162 5040 
Group IX 
124 | Eucalyptus Nilgiri 
(a) 
a) for supply to 775 1,070 1100 | 325 
industries as 
pulp wood with 
bark 
b) without bark 900 1,828 1200 | 300 
c) supply to 2,750 3,470 3650 | 900 
general public 
as timber 



















































































೧೩೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. Name of the 5೦1೦5 | Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
124 | Acacia 
(b) | auriculiformis - 
a) for supply to 775 1,011 1500 | 725 
industries as 
pulp wood with 
bark 
b) For without 900 1,610 1800 | 900 
bark 
c) For supply to 3,000 5,064 4500 | 1,500 
general publics 
as timber 
Group X 
125 | Acacia Catechu Khair, Kagali, 1,200 1,125 1680 
Katechu tree, 
Kachu 
1,500 1,427 2100 
1,750 1,700 2450 
126 | Borassus flabellifer Palmyra tree, 1,200 862 1680 
Thatiningu 
127 | Caryota urens Bagini 1,200 863 1680 
128 | Phoenix sylvestris Eechal, date 1,200 863 1680 
129 | Wrigtia tinctoria Halewood 6,000 5,126 8400 
Group Xl 
130 | Teak Poles 
6m to 9m a)40-65cm 850 901 1275 
girth(buttend 
b)20-40cm 550 698 825 
girth(buttend) 
4m to 6m a)40-65cm 500 544 750 








girth(buttend 













































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೭೩ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
b)20-40cm 220 378 330 
girth(buttend) 
2m to 4m a)40-65cm 210 400 315 
girth(buttend 
b)20-40cm 145 209 218 
girth(buttend) 
131 | Nandi Poles 
60109 a)40-65cm 410 411 574 
girth(buttend 
b)20-40cm 175 215 245 
girth(buttend) 
4m toom a)40-65cm 240 225 336 
girth(buttend 
b)20-40cm 115 157 161 
girth(buttend) 
2m to 4m a)40-65cm 180 213 252 
girth(buttend 
b)20-40cm 110 135 154 
girth(buttend) 
132 | Kindal Poles 
6m to 9m a)40-65cm 320 390 448 
girth(buttend 
b)20-40cm 190 232 266 
girth(buttend) 
4m toom a)40-65cm 250 282 350 
girth(buttend 
b)20-40cm 120 185 168 
girth(buttend) 
2m to 4m a)40-65cm 175 210 245 
girth(buttend 
b)20-40cm 80 140 140 
girth(buttend) 
















































































೧೩೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. Name of the 5೦1೦5 | Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
133 | Mathi Poles 
6m to 9m a)40-65cm 404 490 
girth(buttend 350 
b)20-40cm 185 211 259 
girth(buttend) 
4m toom a)40-65cm 240 280 336 
girth(buttend 
b)20-40cm 120 186 168 
girth(buttend) 
2m to 4m a)40-65cm 160 217 224 
girth(buttend 
b)20-40cm 85 105 119 
girth(buttend) 
134 | Jungle Poles 
6mto9m a)40-65cm 175 249 245 
girth(buttend 
b)20-40cm 95 136 133 
girth(buttend) 
4m toom a)40-65cm 110 172 154 
girth(buttend 
b)20-40cm 85 121 119 
girth(buttend) 
2m to 4m a)40-65cm 100 127 140 
girth(buttend 
b)20-40cm 45 78 63 
girth(buttend) 
135 | Nilgiri poles 
6mto9m a)40-65cm 160 205 224 











girth(buttend 







































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೭೫ 
Sl. [12/76 of the species] Local Name Existing | Market rates Revised Remarks 
No. Seigniorage (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 

b)20-40cm 100 110 140 
girth(buttend) 

4m toom a)40-65cm 95 204 133 
girth(buttend 
b)20-40cm 80 93 112 
girth(buttend) 

2m to 4m a)40-65cm 78 94 109 
girth(buttend 
b)20-40cm 50 50 70 
girth(buttend) 

136 | Acacia poles 

6mto9m a)40-65cm 350 382 490 
girth(buttend 
b)20-40cm 180 398 252 
girth(buttend) 

4m toom a)40-65cm 180 384 252 
girth(buttend 
b)20-40cm 130 184 182 
girth(buttend) 

2m to 4m a)40-65cm 160 195 224 
girth(buttend 
b)20-40cm 100 118 140 
girth(buttend) 

Group Xll 

137 | Firewood (all 

species except teak a) Rural 75 246 105 

and rosewood) Malnad 
b) Urban 120 455 168 
Malnad and 
traditional Zone 







































































೧೩೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. Name of the 5೦1೦5 | Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
c) Maidan 320 685 448 
areas, Schools 
and institutions. 
138 | Calamus SP Super Size 165 5,000 215 | New 
Canes(12' proposal 
Length & above 
15 cm girth) 
(per 100 Nos.) 
Calamus SP Big Canes 165 2,600 250 
Calamus SP Small Canes 83 1,000 250 
139 | Charcoal 90 119 100 per bag 
Group Xlll 
140 | Bambusa Dowga, Big The rate is 
arundinacea bamboo modrated 
a) For 500 1,070 ಹು 
ಜ್ಯ ನ were no 
industries per 
MT (Dead & bidders for 
d 
dry) ¥ 
bamboo 
b) For Medars 175 1,591 264 
and buruds per 
100 nos. 
c) For others 260 1,593 352 
per 100 nos. 
141 | Dendrocalamus Medar bamboo 
strictus (small) 
a) For 500 637 650 
industries per 
MT (Dead & 
dry) 
b) For Medars 175 1,007 228 








and buruds per 
100 nos. 













































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೭೭ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
c) For others 260 964 338 
per 100 nos. 
142 | Dendrocalamys Grate bamboo, 
(Oxytenanthera Shiba, Shivins 
stoksii) 
a) For 500 762 650 
industries per 
MT (Dead & 
dry) 
b) For Medars 175 572 228 
and buruds per 
100 nos. 
c) For others 260 543 338 
per 100 nos. 
143 | Ochalandra species | Save, Vate, 750 704 975 
Ventenalige, 
Reeds/ Per MT 
Group XIV 
144 | Bamboo thorns and | Per head load 3 6 4 
Sheebu 
Per cart load 15 15 18 
145 | Bandarike, Bandurbi | Per head load 3 6 4 
Banduggi, Devadari | Per head load 25 42 30 
shrubs 
146 | Hongerike barlu Per head load 3 6 4 
shrubs 
Per cart load 25 17 30 
147 | Dedesalu twigs Per head load 3 6 4 
Per cart load 25 17 30 
148 | Turukabaralu Per head load 3 6 4 
Per cart load 15 17 18 


































































































೧೩೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. | Name of the species] Local Name Existing Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 

149 | Tallisarabu Per head load 2 6 2 

Per cart load 15 18 18 

150 | Thorns of all kinds Per head load 2 6 2 
(excluding bamboo Per cart load 15 17 18 
thorns) 

151 | Karichalu and Per head load 2 6 2 
kulichalu 

Per cart load 15 17 18 

152 | Bhandari Scrub Per head load 2 6 2 

Per cart load 15 18 18 

153 | Dombakali and kalli | Per head load 2 3 2 

kanti 
Per cart load 12 14 14 

154 | Parka and soppu Per head load 2 3 2 
(for manure Per cart load 12 14 14 
purpose) 

155 | Palas and Per head load 2 3 2 
(Butea Per cart load 12 14 14 
monosperma) 

156 | Kamara chujjulu and | Per head load 2 3 2 
other 
fodder leaves Per cart load 12 14 14 

157 | Shivadu leaves Per head load 2 3 2 

Per cart load 12 14 14 

158 | Palm leaves Per head load 2 3 2 

Per cart load 12 14 14 
159 | Kajari Per head load 2 3 2 
Per cart load 12 14 14 





































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೭೯ 
Sl. Name of the species] Local Name Existing | Market rates Revised Remarks 
No. Seigniorage| (Rs. per Seigniorage 

rate per |Cubic meter) |rates (Rs. per 
Cubic meter Cubic meter) 
1 2 3 4 5 6 7 
160 | Climbers and Per head load 2 3 2 
creepers 
Per cart load 12 14 14 
161 | Lantana Per head load 2 3 2 
Per cart load 12 14 14 
162 | Grass (Fodder) Per head load 5 7 6 
Per cart load 25 34 30 
Per lorry load 250 250 300 
163 | Broom grass Per head load 5 7 6 
Per cart load 30 34 36 
Per lorry load 250 250 300 
164 | Fibres Per head load 5 7 6 
Per cart load 25 18 30 
165 | Grass (thatching) Per head load 5 5 6 
Per cart load 25 21 30 
166 | Barks Per head load 5 5 6 
Per cart load 120 87 144 
167 | Ulip sticks and Per head load 25 18 30 
sampige sticks 
Sticks Per cart load 120 113 144 
168 | Jungle pegs stakes | Per head load 20 23 24 
and 
botons 25 cm and Per cart load 21 27 25 
below girth 
169 | Wild ginger Per head load 15 19 18 
170 | Posha grass per MT 150 70 180 
171 | Noja grass Per lorry load 350 250 420 





























೧೩೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Sl. |Name of the species| Local Name Existing | Market rates Revised Remarks 
No. Seigniorage| (Rs. per Seigniorage 


rate per |Cubic meter) |rates (Rs. per 

















Cubic meter Cubic meter) 

1 2 3 4 5 6 7 
172 | Elephant grass Per MT 75 55 90 
173 | Lemon grass Per MT 100 60 120 
174 | Bursera husk Per Kg 35 35 42 
175 | Eucalyptus leaves per hectare 350 230 420 


(Pure as well as (for mixed 
mixed plantations) plantations with 
Eucalyptus 
1000 stems of 
Eucalyptus 
taken to 
correspond to 
one hectare of 


pure plantation) 





























Principal Chief Conservator of Forests 
PR-87 (Head of Forest Force), Bangalore. 
ಅಧಿಕಾರಿಯುತ ಅಧಿಕಾರಿಗಳು ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿಗಳವರ ನ್ಯಾಯಾಲಯ, 
ಭದ್ರಾವತಿ ವಿಭಾಗ, ಭದ್ರಾವತಿ 
ಅಧಿಸೂಚನೆ 
ಸಂಖ್ಯೆ: ಎತಿ-ಸಿಓಎನ್‌-ಸಿಆರ್‌-1/2009-10, ದಿನಾಂಕ:24ನೇ ಮಾರ್ಚ್‌, 2010 
ಭದ್ರಾವತಿ ವಿಭಾಗದ ವ್ಯಾಪ್ತಿಯಲ್ಲಿ ಅರಣ್ಯ ಅಪರಾಧ ಪ್ರಕರಣ ಸಂಬಂಧ ಕೆಳಕಂಡ ವಾಹನವನ್ನು ತರೀಕೆರೆ ಮತ್ತು 
ಶಾಂತಿಸಾಗರ ವಲಯದ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಸೆಕ್ಷನ್‌-71(ಎ)ರ ಪ್ರಕಾರ ಕ್ರಮ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. 
































ಕ್ರ ವಲಯ ಮೊಕದ್ದಮೆ ಸಂಖ್ಯೆ ವಾಹನಗಳ ವಿವರ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
ಸಂ. 
1. | ತರೀಕೆರೆ 1/2009-10 ಟಿವಿಎಸ್‌ ವಿಕ್ಟರ್‌ ಬೈಕ್‌ OF4F41045078 | MD625DF4941 
ದಿನಾ೦ಕ:04.04.2009 | ಕೆಎ-18-ಎಲ್‌-1274 [4513 
2. —"— 37/2009-10 ಮಾರುತಿ ವ್ಯಾನ್‌ 546655 ST91IN938371 
ದಿನಾ೦ಕ:01.07.2009 ಸಂಖ್ಯೆ: ಕೆಎ-17-ಎಂ- 
793 
3 ದಗೆ 39/2009-10 ಸುಜುಕಿ ಬೈಕ್‌ 7308M405210 | 7308374049 
ದಿನಾಂಕ:08.07.2009 ಸಂಖ್ಯೆಕೆಎ-14-ಹೆಚ್‌- 
546 




















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೮೧ 
ಕ್ರ. ವಲಯ ಮೊಕದ್ದಮೆ ಸಂಖ್ಯೆ ವಾಹನಗಳ ವಿವರ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
ಸಂ. 

4. ದಗೆ 67/2009-10 ಸುಜುಕಿ ಸಮುರಾಯ್‌ |- 7611೯725138 
ದಿನಾಂಕ:08.09.2009 ಬೈಕ್‌ ಕೆಎ-27-ಇ- 
8711 
೨ ದಗೆ 98/2009-10 ಎಂ.80-ಸ್ಕೂಟರ್‌ ಕೆಎ- | E16EA190561 | 016೯4190335 
ದಿನಾಂಕ:05.12.2009 | 18-2-3583 
6. | ಶಾಂತಿಸಾಗರ |201/2007-08 ಬಜಾಜ್‌ 16EBE223222 | CBEB20756 
ದಿನಾಂಕ:07.03.2008 ಎಂ.80ಸ್ಕೂಟರ್‌ 
ನಂ.ಇಲ್ಲ 
7 ಗೆ 45/2009-10 ಟಿವಿಎಸ್‌ ವಿಕ್ಟರ್‌ ಕೆಎ- |- - 
ದಿನಾಂಕ:25.10.2009 | 25-ಎಸ್‌-79 























ಈ ಮೇಲ್ಕಂಡ ವಾಹನದ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ 
ಹಕ್ಕು ಬಾದ್ಯತೆಗಳನ್ನು ಈ ಕೆಳಸಹಿ ಮಾಡಿರುವವರ ಸಮ್ಮುಖದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ 
ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಬೇಕಾಗಿ ಮತ್ತು ವಾಹನದಲ್ಲಿ ಅರಣ್ಯ 
ಉತ್ಪನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಉಪಯೋಗಿಸಿದಕ್ಕಾಗಿ ಏಕೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂಬುದರ ಬಗ್ಗೆ ಅವರುಗಳು ಅಧಿಕೃತ ಸಮಜಾಯಿಷಿಯನ್ನು ಬರಹದ ಮೂಲಕ ಇತರೆ ದಾಖಲಾತಿಗಳೊಂದಿಗೆ ಈ 
ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ಪ್ರಕಟಿಸಲಾಗಿದೆ. ಮೇಲ್ವಾಣಿಸಿದ ಅವಧಿಯೊಳಗೆ ಲಿಖಿತ 
ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ ಸಲ್ಲಿಸದೇ ಇದ್ದಲ್ಲಿ ಈ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 
1963ರ ಸೆಕ್ಷನ್‌ 71(ಎ) ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಎಸ್‌.ಎಸ್‌. ಲಿಂಗರಾಜ 
ಪಿ.ಆರ್‌-541 ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಭದ್ರಾವತಿ ವಿಭಾಗ, ಭದ್ರಾವತಿ. 
ಕರ್ನಾಟಕ ವಿಧಾನ ಪರಿಷತ್ತು 
ವಿಧಾನ ಪರಿಷತ್ತಿನ ಸಚಿವಾಲಯ, ಅಂಚೆ ಪೆಟ್ಟಿಗೆ ಸಂಖ್ಯೆ:5079, ವಿಧಾನಸೌಧ, ಬೆಂಗಳೊರು-560 001 

ವಿಷಯ: ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಜಗ್ಗೇಶ್‌, ಇವರ ವಿಳಾಸ ಬದಲಾವಣೆಯ ಬಗ್ಗೆ. 

ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಜಗ್ಗೇಶ್‌ರವರ ಹೆಸರಿಗೆ ಕಳುಹಿಸುವ ಎಲ್ಲಾ ಪತ್ರ ಹಾಗೂ 
ಮಾಹಿತಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿಕೊಡಬೇಕೆಂದು ಕೋರಿರುವ ಹಿನ್ನಲೆಯಲ್ಲಿ, ವಿಳಾಸ ಬದಲಾವಣೆ ಬಗ್ಗೆ 


ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಎಲ್ಲಾ ಇಲಾಖೆಗಳ ಮಾಹಿತಿಗಾಗಿ ರವಾನಿಸಲು ಕ್ರಮ ಕೈಗೊಳ್ಳಬೇಕೆಂದು ಕೋರಲು 
ನಿರ್ದೇಶಿತನಾಗಿದ್ದೇನೆ. 

ಶ್ರೀ ಜಗ್ಗೇಶ್‌, ಖಾಯಂ ವಿಳಾಸ: 

ವಿಧಾನ ಪರಿಷತ್ತಿನ ಸದಸ್ಯರು, ಶ್ರೀ ಜಗ್ಗೇಶ್‌, 


ಕೊಠಡಿ ಸಂಖ್ಯೆ14, 
1ನೇ ಬ್ಲಾಕ್‌, ಶಾಸಕರ ಭವನ, 
ಬೆಂಗಳೂರು-560 001. 


ವಿಧಾನ ಪರಿಷತ್ತಿನ ಸದಸ್ಯರು ಬಿನ್‌ ಶಿವಲಿಂಗಪ್ಪ, 
ಶ್ರೀ ನಂಜಮ್ಮ ಶಿವಲಿಂಗಪ್ಪ ಕಲ್ಯಾಣ ಮಂಟಪ, ಮಾಯಸಂದ್ರ, 
ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಎನ್‌. ಬಾಲಗುರು 
ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನ ಪರಿಷತ್ತು, 
ದೂರವಾಣಿ ಸಂಖ್ಯೆ:22341308 


ಪಿ.ಆರ್‌-543 





೧೩೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಕರ್ನಾಟಕ ಸರ್ಕಾರ 
ಉಪನಿರ್ದೇಶಕರ ಕಛೇರಿ, ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ, ರಾಯಚೂರು 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 4(1)(ಎ) ಹಾಗೂ 4(1)(ಬಿ) ಅನ್ವಯ ಪ್ರಕಟಿಸಲಾಗಿದೆ 
ಮುನ್ನುಡಿ 
ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು, ಇದು ಪಿ.ಯು.ಸಿ. ಶಿಕ್ಷಣದ ಕಾರ್ಯವ್ಯಾಪ್ತಿ ಹೊಂದಿರುತ್ತದೆ. ಇದು 
ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಜಿಲ್ಲಾ ಮಟ್ಟದಲ್ಲಿ 
ಉಪನಿರ್ದೇಶಕರು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. 2009-10ನೇ ಸಾಲಿನ ವರೆಗೆ ಜಿಲ್ಲೆಯಲ್ಲಿ ಒಟ್ಟು 100 ಪದವಿ 
ಪೂರ್ವ ಕಾಲೇಜುಗಳು ಇರುತ್ತವೆ. ಇದರಲ್ಲಿ ಸರ್ಕಾರಿ 38, ಖಾಸಗಿ ಅನುದಾನಿತ-08, ಅನುದಾನರಹಿತ: ಕಾಲೇಜುಗಳು-54 
ಇರುತ್ತವೆ. ಪದವಿ ಪೂರ್ವ ಶಿಕ್ಷಣದ ಪ್ರಥಮ ಪಿಯುಸಿ, ದ್ವಿತೀಯ ಪಿಯುಸಿ ಮತ್ತು ವೃತ್ತಿ ಶಿಕ್ಷಣ (ಜೆ.ಓ.ಸಿ) ತರಗತಿಗಳ 
ಮೇಲುಸ್ತುವಾರಿ ನಡೆಸಲಾಗುತ್ತದೆ. ತಾಲ್ಲೂಕು ಕೇಂದ್ರಗಳಲ್ಲಿ ಕಾರ್ಯಾಲಯಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಇರುವುದಿಲ್ಲ. 
ಪ್ರತಿ ಕಾಲೇಜಿನ ಪ್ರಾಚಾರ್ಯರೇ ಆಯಾ ಕಾಲೇಜಿನ ಆಡಳಿತ ಅಧಿಕಾರಿಗಳಾಗಿರುತ್ತಾರೆ. ಕಾಲಕಾಲಕ್ಕೆ ಕಾಲೇಜುಗಳಿಗೆ ಭೇಟ, 
ಸಂದರ್ಶನ ಮತ್ತು ತಪಾಸಣೆ ನಡೆಸಲಾಗುತ್ತದೆ. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಉಪನ್ಯಾಸಕರಿಗೆ, ಪ್ರಾಚಾರ್ಯರಿಗೆ 
ಸೂಚನೆ ನೀಡಲಾಗುತ್ತದೆ. ಪ್ರತಿ ವರ್ಷ ರಾಜ್ಯ ನಿರ್ದೇಶನಾಲಯದಿಂದ ಮುದಿತವಾಗುವ ಇಲಾಖಾ ಮಾರ್ಗ ಸೂಚಿಯಂತೆ 
(ಪುಸ್ತಕ) ಎಲ್ಲ ಕಾಲೇಜುಗಳು ಕಾರ್ಯನಿರ್ವಹಿಸಲಾಗುತ್ತವೆ. 
ಉಪ ನಿರ್ದೇಶಕರು, 
ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ 
ಇಲಾಖೆ, ರಾಯಚೂರು. 
ಉಪನಿರ್ದೇಶಕರ ಕಛೇರಿ, ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ, ರಾಯಚೂರು. 
ಮಾಹಿತಿ ಹಕ್ಕು ಅದಿನಿಯಮ 2005 ಅಡಿಯ ಪಕರಣ 4(1)ಎ ಪಕಟಿಸಿದ ಮಾಹಿತಿಯನ್ನು ಒದಗಿಸುವ ಬಗ್ಗೆ 


ದಿನಾಂಕ:18.03.2010 



































ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
01 |ಸಿ1/ಪಪೂಶಿಇ/ 2004-05 | ಏಕ ಸದಸ್ಯ ಆಯೋಗ 19.02.2004 | 26.10.2004 
ವೃಶಿ/ಪ.ಜಾ/ಪ.ಪಂ/ ಪ.ಜಾ.ಪ.ಪಂ 
2004-05 (ಒಳಮೀಸಲಾತಿ)ಬೆಂಗಳೂರು 
ಅವರಿಗೆ ಮಾಹಿತಿ ಸಲ್ಲಿಸುವ 
ಕುರಿತು. 
02 | ಸಿ1/ಪಪೂಶಿಇ/ಹೊ.ವಿ 2004-05 | ಹೊಸ ವಿಭಾಗಗಳನ್ನು 07.04.2004 | 31.03.2005 
103/2004-05 ಪಾರಂಜಿಸಲು ಸಲ್ಲಿಸಿದೆ. 
ಪ್ರೌವನೆಗಳನ್ನು ಮಾನ್ಯ 
ನಿರ್ದೇಶಕರಿಗೆ ಸಲ್ಲಿಸುವ ಕುರಿತು. 
03 : ಸಿ।/ಪಪೂಶಿಇ/ಆರ್‌ 2004-05 ಶ್ರೀ ಧುವರಾಜ್‌.ಹೆಚ್‌.ಜೋಶಿ 06.04.2004 | 31.03.2005 
ಆರ್‌/28/2004-05 ರಾಜ್ಯಶಾಸ್ತ್ರ ಉಪನ್ಯಾಸಕರು 
ಬಾಲಕಿಯರ ಸ.ಪ.ಪೂ.ಕಾಲೇಜು 
ರಾಯಚೂರು.ಇವರ 10ವರ್ಷದ 
ಕಾಲಮಿತಿ ಬಡ್ತಿ ಮಂಜೂರಿ 
ಕುರಿತು. 
04 ಸಿ1/ಪಪೂಶಿಇ/ಬ್ಯಾಲಾ. 2004-05 | ತಾರಾನಾಥ ಶಿಕ್ಷಣ ಸಂಸ್ಥೆ 12.04.2004 | 31.03.2005 
ಹು/2004-05 ಪ.ಪೂ.ಕಾ. ರಾಯಚೂರು 
ಪ.ಜಾ.ಪ.ಪಂ.ಗಳ ಬ್ಯಾಕ್‌ಲಾಗ್‌ 
ಉಪನ್ಯಾಸಕರ ಹುದ್ದೆಗಳ ನೇಮಕಾತಿ 
ಅನುಮೋದನೆ ಕುರಿತು. 



































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೮೩ 
ಕ; ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
05 : ಸಿ।/ಪಪೂಶಿಇ/ಆರ್‌ 2004-05 | ರಾಯಚೂರಿನ ಹಮ್‌ದರ್ದ್‌ 26.04.2004 31.03.2005 

ಆರ್‌/05/2004-05 ಪಪೂಕಾಲೇಜಿನ ಉಪನ್ಯಾಸಕರಾದ 
ಶೀ ಬೆಟ್ಟಪ್ಪ ಹಾಗೂ ಶೀಮತಿ 
ಮಾಲತಿ ಇವರುಗಳಿಗೆ 
20ವರ್ಷಗಳ ಆಯ್ಕೆ ಶೇಣಿ 
ಉಪನ್ಯಾಸಕರ ವೇತನ ಶೇಣಿ 
ಮಂಜೂರಿ ಬಗ್ಗೆ. 
06 ಸಿ1/ಪಪೂಶಿಇ/ಸಿಬ್ಬಂ 2004-05 | ದಿ:3105.2004ರ ವರೆಗೆ ವೃತ್ತಿ ಶಿಕ್ಷಣ 01.06.2004 | 31.03.2005 
ದಿ/08/2004-05 ಕೋರ್ಸನಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 
ಉಪನ್ಯಾಸಕರ ಹಾಗೂ ಶ್ರಮಿಕ 
ಶಿಕ್ಷಕರ ಹಾಗೂ ಇತರ 
ಸಿಬ್ಬಂದಿಯವರ ಮಾಹಿತಿ. 
07 ಸಿ1/ವೃಶಿಇರಾ/4/ಪೂ 2004-05 | ಅಮದಿಹಾಳ್‌ 10.06.2004 | 31.03.2005 
ಪಾಶಿತ/ಕೆ/ಪಾ/ ತಾ.ಲಿಂಗಸುಗೂರುನಲ್ಲಿ 2004- 
2004-05 ಪ 05ನೇ ಸಾಲಿಗೆ ಹೊಸದಾಗಿ 
ಪೂರ್ವ ಪಾಥಮಿಕ ತರಬೇತಿ 
ಕೇಂದ್ರ ಪಾಠಂಬಿಸುವ ಬಗ್ಗೆ. 
08 ಸಿ1/ವೃಶಿಇರಾ/ಹೊ. 2004-05 | 2004-05ನೇ ಸಾಲಿನಲ್ಲಿ 24.06.2004 03.08.2005 
ಕೊ/2004-05 ಅನುದಾನರಹಿತವಾಗಿ ವೃತ್ತಿ ಶಿಕ್ಷಣ 
ಕೋರ್ಸ್‌ 
-ಗಳನ್ನು ನಡೆಸಲು ಅನುಮತಿ 
ಕುರಿತು ಜ್ಞಾನಗಂಗಾ ಚಾರಿಟೇಬಲ್‌ 
ಟಸ್ಟ್‌ ರಾಯಚೂರು. 
09 ಸಿ1/ಪಪೂಶಿಇ/ವೃಶಿ/ 2004-05 | 2004-05ನೇ ಸಾಲಿಗೆ ವೃತ್ತಿ ಶಿಕ್ಷಣ 28.06.2004 | 16.11.2004 
9/ದಾಖಲಾತಿ/ ಕೋರ್ಸ್‌ಗಳಿಗೆ ದಾಖಲಾತಿ ಕುರಿತು. 
2004-05 
10 | ಸಿ1/ಪಪೂಶಿಇ/ವೃಶಿ/ 2004-05 | ಸರ್ಕಾರಿ ಆದೇಶಗಳ ಕಡತ 29.04.2004 ಚಾಲ್ತಿಯಲ್ಲಿದೆ. 
21/ಸ.ಆದೇಶ/ 2004-05. 
2004-05 
11 ಸಿ1/ಪಪೂಶಿಇ/ವೃಶಿ/ಸಿ 2004-05 | 2004-05ನೇ ಶೈಕ್ಷಣಿಕ 30.06.2004 | 31.03.2005 
ಬ್ಬಂದಿ/27/2004-05 ವರ್ಷದಲ್ಲಿ ವೃತ್ತಿ ಶಿಕ್ಷಣ ವಿಭಾಗ 
ಸಿಬ್ಬಂದಿ ನೇಮಕ ಕುರಿತು. 
12 | ಸಿ/ಪಪೂಶಿಇ/ದೂರು 2004-05 ಸಿಂಧನೂರು ಪಟ್ಟಣದಲ್ಲಿರುವ 02.07.2004 | 31.03.2005 








130/2004-05 








ಪ.ಜಾ. ಶೀಮತಿ ಗಿರಿಜಾ ಮಹಿಳಾ 
ಕಾಲೇಜು ಇದರ ಸಂಘಟನೆಗಳು 
ಧರಣಿನಡೆಸಿದ ಕುರಿತು. 















































೧೩೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
13 | ಸಿ।/ಪಪೂಶಿಇ/ವೇತನ 2004-05 ಅನುಬ೦ಧ-! ರಿಂದ 4ರ ವರೆಗಿನ |16.07.2004 | 31.03.2005 

/20/2004-05 ನಮೂನೆಯಲ್ಲಿ ವೇತನ ಬಿಡುಗಡೆ 
ಮಾಹಿತಿ ಕುರಿತು. 
14 |ಸಿ1/ ವೃಶಿಇರಾ/ಸ. 2004-05 | 2004-05ನೇ ಸಾಲಿನಲ್ಲಿ ಬಂದ 06.08.2004 ಚಾಲ್ತಿಯಲ್ಲಿದೆ. 
ಆದೇಶ/2004-05 ಸರ್ಕಾರಿ ಆದೇಶ ೬ ಇಲಾಖೆ 
ಸುತ್ತೋಲೆಗಳು. 
15 | ಸಿ।/ಪಪೂಶಿಇ/ಲೆ.ಪ/ 2004-05 ಯೋಜನೇತರದಡಿ 12.08.2004 | 31.03.2005 
ಸಾದಿಲಾರು/0/ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 
ಹ ಧಿ 
2004-05 ಸಂಯುಕ್ತ ಪದವಿ ಪೂರ್ವ 
ಕಾಲೇಜುಗಳ ಸಾದಿಲ್ವಾರು ವೆಚ್ಚಗಳು 
ಭರಿಸಲು ಜಿಲ್ಲಾವಾರು 
ಕಾಲೇಜುವಾರು ಹಂಚಿಕೆ. 
16 ಸಿ1/ಪಪೂಶಿಇ/ವೃಶಿ/ 2004-05 ಶೀ ಬ್ಲೀಮರೆಡ್ಡಿ ಪಾಚಾರ್ಯರು 26.08.2004 | 09.11.2004 
ಮೊ.ಸ್ಥ.ವೇ.ಬ J ಕಾಗೋರ ಸ್ಮಾರಕ ಸಂಯುಕ್ತ 
2004-05 ಪದವಿ ವ ಕಾಲೇಜು 
ರಾಯಚೂರು ಅವರ ಮೊದಲನೇ 
ಸ್ಥಗಿತ ವೇತನ ಬಡ್ತಿ ಮಂಜೂರು 
ಕುರಿತು. 
17 | ಸಿ।/ಪಪೂಶಿಇ/ಪ.ಜಾ. 2004-05 ಪ.ಜಾ. ಪ.ಪಂ. ಸರ್ಕಾರಿ ನೌಕರರ (09.08.2004 | 31.03.2005 
ಪ.ಪ೦/2004-05 ಗುಂಪುವಾರು ಮಾಹಿತಿ. 
18 | ಸಿ।/ಪಪೂಶಿಇ/ 2004-05 | 2004-05ನೇ ಸಾದಿಲ್ವಾರು 04.11.2004 | 31.03.2005 
ಸಾದಿಲ್ವಾರು.ಬಿಲ್‌/ ಬಿಲ್ಲುಗಳು 
2004-05 
10 ಸಿ1/ವೃಶಿಇರಾ/ದಾ/ 2004-05 2004-05ನೇ ಸಾಲಿನಲ್ಲಿ ಪೂರ್ವ (09.09.2004| 31.03.2005 
ಅನು/27/2004-05 ಪಾಥಮಿಕ ಶಿಕ್ಷಕಿಯರ ತರಬೇತಿ 
ವೃತ್ತಿ ಶಿಕ್ಷಣಕ್ಕೆ "ಪವೇಶ ಪಡೆದ 
ವಿದಾ ರ್ಥಿನಿಯರ ದಾಖಲಾತಿಗೆ 
ಅನುಮೋದನೆ ನೀಡುವ ಕುರಿತು. 
20 ಸಿ1/ಪಪೂಶಿಇ/ವೃಶಿ/ 2004-05 | ದಿ:2004-05ನೇ ಸಾಲಿಗೆ ವೃತ್ತಿ 16.10.2004 | 31.03.2005 
ಆಯವ್ಯಯ/ ಶಿಕ್ಷಣಕ್ಕೆ ಸಂಬಂದಿಸಿದ ಅಂದಾಜು 
2004-05 ಆಯ-ವ್ಯಯ ಸಲ್ಲಿಸುವ ಕುರಿತು. 
21 ಸಿ1/ಪಪೂಶಿಇ/ಬಡ್ಡಿ/ 2004-05 ಕು// ಶೋಭದೇವಿ ಸಹಶಿಕ್ಷಕಿ 20.10.2004 | 31.03.2005 
2004-05 ಮೆಥೋಡಿಸ್ಟ್‌ ಪದವಿ ಪೂರ್ವ 
ಕಾಲೇಜು ರಾಯಚೂರು ಅವರಿಗೆ 
ಅರ್ಥಶಾಸ್ತ್ರ ಉಪನ್ಯಾಸಕರನ್ನಾಗಿ 
ಬಡ್ತಿ ನೀಡುವ ಕುರಿತು. 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೮೫ 
ಕ್ರ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
22 ಸಿ1/ಪಪೂಶಿಇ/ವೃಶಿಇ/ 2004-05 2005-06ನೇ ಸಾಲಿನ 17.12.2004 | 31.03.2005 

ಆಯವ್ಯಯ/ ಯೋಜನೇತರ ಆಯವ್ಯಯ 
2004-05 
23 ಸಿ1/ಪಪೂಶಿಇ/ವೃಶಿ/ 2004-05 2004-05ರಲ್ಲಿ ವೃತ್ತಿಶಿಕ್ಷಣದ 14.12.2004 | 31.03.2005 
ಸಭೆ//2004-05 ಇಲಾಖಾ ವತಿಯಿಂದ ನಡೆದ 
ಸಭೆಗಳ ಕುರಿತು. 
24 ಸಿ1/ಪಪೂಶಿಇ/ವೃಶಿ/ 2004-05 ಶೈಕ್ಷಣಿಕ ತರಬೇತಿ ಪರೀಕ್ಷೆ ಹಾಗೂ [02.12.2004 | 31.03.2005 
ಮಾಹಿತಿ/2004-05 ಇನ್ನಿತರ ಕಾರ್ಯಗಳಿಗೆ ತೊಡಗಿ- 
ಸಿಕೊಳ್ಳುವ ಬಗ್ಗೆ ವೃತಿ ಶಿಕಣ 
ಸ್ಸ ಗಿ ಉಮ “ಎ. 
ಸಂಸ್ಥೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ 
ವಿವರ ಸಲ್ಲಿಸುವ ಕುರಿತು. 
25 ಸಿ1/ಪಪೂಶಿಇ/ವೃಶಿ/ 2004-05 | 2005-06ನೇ ಸಾಲಿನಲ್ಲಿ 11.01.2004 | 31.03.2005 
ಹ § ಡ್‌ 
2004-05 ಕಾಲೇಜು ಪಾರಂಬಿಸಲು ಕೋರಿದ 
ಪಸ್ತಾವನೆ ಕುರಿತು. 
26 |ಸಿ1/ಪಪೂಶಿಇ/ 2004-05 ವೀರಶೈವ ವಿದ್ಯಾವರ್ಧಕ ಸಂಘ 25.01.2004 | 31.03.2005 
ಹೊಸ.ಕಾ.ಪಾ/ (ರಿ) ಲಿಂಗಸುಗೂರು ವತಿಯಿಂದ 
2004-05 2005-06ನೇ ಸಾಲಿನಲ್ಲಿ ಹೊಸ 
ಪದವಿ ಪೂರ್ವ ಕಾಲೇಜು 
ಪಸ್ತಾವನೆ ಕುರಿತು(ಕಲಾ ವಿಭಾಗ). 
27 ಸಿ1/ಪಪೂಶಿಇ/ವೃಶಿ/ಗೈ 2004-05 | ಪೂರ್ವಾನುಮತಿ ಇಲ್ಲದೆ ಗೈರು 05.02.2004 | 31.03.2005 
ರುಹಾಜರಿ /2004- ಹಾಜರಾದ ಮತ್ತು ದೂರುಗಳ 
05 ಬಗ್ಗೆ. 
28 ಸಿ1/ಪಪೂಶಿಇ/ವೃಶಿ/ವ 2004-05 ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳ 10.03.2004 | 31.03.2005 
ನಿನವಿ/2004-05 ಸಮಸ್ಯೆಗೆ ಸಂಬಂದಿಸಿದಂತೆ ಬಂದ 
ಮನವಿಗಳ ಮೇಲೆ ಕಮ. 
29 | ಸಿ1/ವೃಠಶಿಇರಾ/ಸಾ.ಸಂ. | 2004-05 2003-04ನೇ ಸಾಲಿನ ವೃತ್ತಿ ಶಿಕ್ಷಣ 
ಪ/2004-05 ವಾರ್ಷಿಕ ಪರೀಕ್ಷೆಗೆ ಸಂಬಂದಿಸಿದಂತೆ 
ಪಾಯೋಗಿಕ ಪರೀಕ್ಷಾ ಕೇಂದದ 
ಸಾದಿಲ್ವಾರು ಸಂಭಾವನೆ & ಪವಾಸ 
ಭತ್ಯೆ ವೆಚ್ಚಗಳಿಗೆ ಅನುದಾನ 
ಬಿಡುಗಡೆ ಕುರಿತು. 






























































೧೩೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
30 ಸಿ1/ವೃಶಿಇರಾ/ಪಪೂಶಿ 2004-05 | 2005ನೇ ಸಾಲಿನ ವಾರ್ಷಿಕ 27.02.2004 | 13.06.2005 

ಇ/ಬ.ದಳ/2004-05 ಪರೀಕ್ಷೆಗೆ ಸಂಬಂದಿಸಿದಂತೆ 4ನೇ 
ಸೆಮಿಸ್ಟರ್‌ ಪರೀಕ್ಷಾ ವೆಚ್ಚಕ್ಕಾಗಿ 
ಹಾಗೂ ಜಿಲ್ಲಾ ಜಾಗೃತ ದಳದ 
ಇಂಧನ ವೆಚ್ಚಕ್ಕಾಗಿ ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 
31 ಸಿ1/ವೃಶಿಇರಾ/ಪರೀಕ್ಷೆ/ 2004-05 2005ನೇ ಮಾರ್ಚನಲ್ಲಿ ವೃತ್ತಿಶಿಕ್ಷಣ 02.02.2004 | 31.03.2005 
2005/2004--05 ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ 
ಕಡತ. 
32 |ಸಿ1/ಪಪೂಶಿಇ/ 2004-05 ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳ 08.02.2004 | 31.03.2005 
ಅರ್ಜಿಗಳು /ಇತರೆ/20 ಸಮಸ್ಯೆಗೆ ಸಂಬಂದಿಸಿದಂತೆ ಬಂದ 
04-05 ಮನವಿಗಳ ಕುರಿತು. 
33 |ಸಿ1/ಪಪೂಶಿಇ/ಇತರೆ/ 2004-05 | ಇತರ ಪತಗಳ ಕಡತ. 01.04.2004 | 31.03.2005 
2004-05 ಜು 
34 | ಸಿ।/ಪಪೂಶಿಇ/ಹೊಸ. 2004-05 ಸಂಗಮೇಶ್ವರ ವಿದ್ಯಾ ಸಂಸ್ಥೆ(ರಿ) 27.01.2004 | 31.03.2005 
ಕಾ.ಪಾ/2004-05 ಲಿಂಗಸುಗೂರು ಹೊಸ ಪದವಿ 
ಪೂರ್ವ ಕಾಲೇಜು ಪಾರಂಬಿಸಲು 
ಪಸಾವನೆ. ತ್ತ 
ಸ್ರ 
35 |ಸಿ1/ಪಪೂಶಿಇ/ಹೊಸ. 2004-05 ಮಸ್ಕಿ ಶ್ರೀ ಮಲ್ಲಿಕಾರ್ಜುನ ಶಿಕ್ಷಣ 27.01.2004 | 31.03.2005 
ಕಾ.ಪಾ/2004-05 ಸಂಸ್ಥೆ(ರಿ) ಹೊಸ ಕಾಲೇಜು 
ಫ್‌ ಪಾರಂಬಿಸಲು ಪಸಾವನೆ. 
ಎಲೆ, ಖಿ 
36 | ಸಿ/ಪಪೂಶಿಇ/ಹೊಸ. 2004-05 ಶ್ರೀ ವೀರಭದೇಶ್ವರ ವಿದ್ಯಾವರ್ಧಕ 25.01.2004 | 31.03.2005 
ಕಾ.ಪಾ/2004-05 ಸಂಘ ಹಣಿವಾಳ.ತಾ.ಗ೦ಗಾವತಿ 
| ಇವರು ಮಸ್ಕಿತಾ 
ಲಿಂಗಸುಗೂರುನಲ್ಲಿ ಕಾಲೇಜು 
ಪಾರಂಭ ಪಸಾವನೆ. 
ನ ಲ 
37 |ಸಿ1/ಪಪೂಶಿಇ/ಹೊಸ. 2004-05 | 2005-06ನೇ ಸಾಲಿನಲ್ಲಿ ಶೀ 24.01.2004 | 31.03.2005 
ಕಾ.ಪಾ/2004-05 ಮಾರುತಿ ಪದವಿ ಪೂರ್ವ 
ಕೆ ಕಾಲೇಜು ಪಾರಂಬಿಸಲು ಪಸಾವನೆ. 
ಈ) ಹಿ 
38 | ಸಿ1/ಪಪೂಶಿಇ/ಹೊಸ. 2004-05 ಶೀ ಚನ್ನ ಬಸವೇಶ್ವರ ಎಜ್ಯುಕೇಶನ್‌ 27.01.2004 | 31.03.2005 
ಕಾ.ಪ್ರಾ/2004-05 ಟಸ್ಟ್‌(ರಿ) ಬಾಗಲವಾಡ 
ಹೊಸಕಾಲೇಜು ಪಾರಂಭ 
ಪಸಾವನೆ. kj 
NE 
39 | ಸಿ1/ಪಪೂಶಿಇ/ಹೊಸ. 2004-05 | ಮದರ್‌ ಥೆರೆಸಾ ಚಾರಿಟೇಬಲ್‌ 24.01.2004 | 31.03.2005 
ಕಾ.ಪ್ರಾ/2004-05 ಟಸ್ಟ್‌(ರಿ) ಚಿಕ್ಕಸುಗೂರು 
ರಾಯಚೂರು ಹೊಸಕಾಲೇಜು 
ಪಾರಂಭ ಪಸಾವನೆ. 
ಲ ಬಗ 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೮೭ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
40 | ಸಿ1/ಪಪೂಶಿಇ/ಹೊಸ. 2004-05 ಶೀ ಅಮರೇಶ್ವರ ವಿದ್ಯಾವರ್ಧಕ 25.01.2004 | 31.03.2005 
EY 
ಕಾ.ಪಾ/2004-05 ಸಂಘ(ರಿ) ಲಿಂಗಸುಗೂರು ಹೊಸ 
ನ್‌: ಪದವಿ ಪೂರ್ವ ಕಾಲೇಜು 
ಪಾರಂಭ ಪಸಾವನೆ. 
೬ RS 
41 |ಸಿ1/ಪಪೂಶಿಇ/ಹೊಸ. 2004-05 |ಶೀ ಲಕ್ಷ್ಮೀವೆಂಕಟೇಶ್ವರ ಶಿಕ್ಷಣ 24.01.2004 16.06.2005 
ಸಿವ 
ಕಾ.ಪಾ/2004-05 ಟಸ್ಟ್‌(ರಿ) ಶಾ೦ತನಗರ 
೫ ದೇವದುರ್ಗಾದಲ್ಲಿ ಹೊಸಕಾಲೇಜು 
ಪಾರಂಜಿಸಲು ಪಸಾವನೆ(2005- 
ap) ಬಮ 
06) 
42 ಸಿ1/ಪಪೂಶಿಇ/ವೃಶಿ/ 2004-05 | 2004-05ನೇ ಸಾಲಿನಲ್ಲಿ 31.08.2004 | 31.03.2005 
ಕಾರ್ಯಗಾರ/ಇತರೆ/200 ಕಾರ್ಯಾಗಾರಕ್ಕೆ ಪದವಿ ಪೂರ್ವ 
4-05 ಹಾಗೂ ವೃತ್ತಿಶಿಕ್ಷಕರನ್ನು ಬಿಡುಗಡೆ 
ಕುರಿತು. 
43 ಸಿ1/ಪಪೂಶಿಇ/ವೃಶಿ/ 2004-05 ಲಕ್ಷ್ಮೀದೇವಿ ಸಹಶಿಕ್ಷಕಿ ಹಮ್‌ದರ್ದ್‌ |27.10.2004 | 20.10.2005 
ಆರ್‌ಆರ್‌ ನಂ- ಪದವಿ ಪೂರ್ವ ಕಾಲೇಜು 
003/2004-05 ರಾಯಚೂರು ಅವರಿಗೆ ಕನ್ನಡ 
ಉಪನ್ಯಾಸಕಿಯಾಗಿ ಬಡ್ತಿ ನೀಡುವ 
ಕುರಿತು. 
44 ಸಿ1/ಪಪೂಶಿಇ/ವೃಶಿ/ 2004-05 ಶೀ ಸುಭಾಷ್‌ ಹವಳದ್‌ ದ್ವಿ.ದ.ಸ. 07.12.2004 | 18.01.2005 
ಇವು 
ಕಾಲಬದು ಹಮ್‌ದರ್ದ್‌ ಪದವಿ ಪೂರ್ವ 
©) 
ಬಡ್ಡಿ/03/2004-05 ಕಾಲೇಜು ರಾಯಚೂರು ಕಾಲಬದ್ಧ 
ಬಡ್ತಿ ಮಂಜೂರು ಕುರಿತು. 
45 ಸಿ1/ಪಪೂಶಿಇ/ವೃಶಿ/ 2004-05 | ತಾರಾನಾಥ ಶಿಕ್ಷಣ ಸಂಸ್ಥೆ 21.12.2004 | 31.03.2005 
ತಾ.ಶಿ.ಸ/2004-05 ರಾಯಚೂರು ಸಂಯುಕ್ತ ಪದವಿ 
ಪೂರ್ವ ಕಾಲೇಜುಗಳಿಂದ 
ಬೇರ್ಪಡಿಸಿದ ಪದವಿ ಪೂರ್ವ 
ಕಾಲೇಜ್‌ನಲ್ಲಿರುವ ಬ್ಯಾಕ್‌ಲಾಗ್‌ 
ಹುದ್ದೆ ಭರ್ತಿ ಮಾಡುವ ಬಗ್ಗೆ. 
46 | ಸಿ|/ಪಪೂಶಿಇ/ವೃಶಿ/ | 2004-05 | 20ವರ್ಷಗಳ ತೃಪ್ತಿಕರ ಸೇವೆಯನ್ನು |20.01.2004 | 31.03.2005 
ಸ್ವಚ.ವೇ.ಬಡ್ತಿ/ ಪೂರೈಸಿದ ಸಿಬ್ಬಂದಿಗೆ ಸ್ವಯಂ 
2004-05 ಚಾಲಿತ ವಿಶೇಷ ವೇತನ ಬಡ್ತಿ 
ಮಂಜೂರು ಕುರಿತು ಠಾಗೋರ್‌ 
ಸ್ಮಾರಕ ಪದವಿ ಪೂರ್ವ ಕಾಲೇಜ 
ರಾಯಚೂರು. 
47 | ಸಿ1/ಪಪೂಶಿಇ/ಕಾ.ಮಿ. 2004-05 ಸರ್ಕಾರಿ ಪದವಿ ಪೂರ್ವ ಕಾಲೇಜ 128.04.2004 | 31.03.2005 








ಬಡ್ತಿ/6/2004-05 








ಮುದಗಲ್‌ ಉಪನ್ಯಾಸಕರಿಗೆ 
10ವರ್ಷಗಳ ಕಾಲಮಿತಿ ಬಡ್ತಿ 
ಮಂಜೂರು ಕುರಿತು. 















































೧೩೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ 
ಷ್‌ 
ಸಂ. ದಿನಾಂಕ ದಿನಾಂಕ 
48 | ಸಿ1/ಪಪೂಶಿಇ/ವಾ.ಬ. 2004-05 ನಿಯಮ 32 ಹಾಗೂ ಪಭಾರಿ 11.05.2004 | 31.03.2005 
ಇ 
ಮಂಜೂರಿ/8/ ಪಾಚಾರ್ಯರಿಗೆ ವಾರ್ಷಿಕ ಬಡಿ 
ತು ಇರಿ 
2004-05 ಮಂಜೂರು ಕುರಿತು. 
49 ಸಿ1/ಪಪೂಶಿಇ/ತ್ರೈಮಾ 2004-05 ಸ್ಥಳೀಯ ಉದ್ಯೋಗ ವಿನಿಮಯ 22.05.2004 | 31.03.2005 
ಸಿಕ/2004-05 ಕಛೇರಿಗೆ ತ್ರೈಮಾಸಿಕ ವರದಿ 
ಸಲ್ಲಿಸುವ ಕುರಿತು. 
50 ಸಿ1/ಪಪೂಶಿಇ/ಸಿಬ್ಬಂದಿ 2004-05 ದಿನಾಂಕ: 31.05.2004ರ ವರೆಗೆ 22.05.2004 | 31.03.2005 
ಮಾಹಿತಿ/10/ ಪಾಂಶುಪಾಲರ/ ಉಪನ್ಯಾಸಕರ 
ಇತಿ 
2004-05 ಸೇವಾ ಮಾಹಿತಿ ಸಲ್ಲಿಸುವ ಬಗ್ಗೆ. 
51 | ಸಿ।/ಪಪೂಶಿಇ/ಖಾ.ಅ. 2004-05 2004-05ನೇ ಸಾಲಿಗಾಗಿ ಖಾಸಗಿ 28.05.2004 | 31.03.2005 
ಪ.ಪೂ.ಕಾ/ಆಯ- ಅನುದಾನಿತ ಪದವಿ ಪೂರ್ವ 
ವ್ಯಯ/2004-05 ಕಾಲೇಜುಗಳ ಸಿಬ್ಬಂದಿ ವೇತನಕ್ಕಾಗಿ 
ಬಿಡುಗಡೆಯಾದ ಆಯ-ವ್ಯಯ 
ಕುರಿತು. 
52 . ಸಿ1/ಪಪೂಶಿಇ/ಸಭೆ/3 | 2004-05 | 2004-05ನೇ ಸಾಲಿನಲ್ಲಿ 02.06.2004 | 31.03.2005 
/ಮಾಹಿತಿ/2004-05 ನಿರ್ದೇಶಕರು ಪದವಿ ಪೂರ್ವಶಿಕ್ಷಣ 
ಇಲಾಖೆ ಬೆ೦ಗಳೂರು ಇವರು 
ಕರೆದ ಸಭೆಯ ಕಾರ್ಯಸೂಚಿ ಕುರಿತು. 
53 ಸಿ1/ಪಪೂಶಿಇ/ಸಿಬ್ಬಂದಿ 2004-05 | ಸರ್ಕಾರಿ/ಅನುದಾನಿತ ಪದವಿ 15.06. 2004, 31.03.2005 
/ಆಯ್ಕೆಶೇಣಿ/16/ ಪೂರ್ವ ಕಾಲೇಜುಗಳ 
೬ 
2004305 ಬೋಧಕ/ಬೋಧಕೇತರ ಸಿಬ್ಬಂದಿಗೆ 
10,15,20 ವರ್ಷದ ಹಿರಿಯ 
ಉಪನ್ಯಾಸಕರ ವೇತನ 
ಶೇಣಿ/ಸ್ವಯಂಚಾಲಿತ 
ಬಡ್ತಿ/ಆಯ್ಕೆಕಾಲಿಕ ವೇತನ ಬಡ್ತಿ 
ಮಂಜೂರು ಕುರಿತು. 
54 : ಸಿ।/ಪಪೂಶಿಇ/ನಿಯೊ 2004-05 | 2004-05ನೇ ಸಾಲಿನಲ್ಲಿ ಎರವಲು 22.06.2004 | 31.03.2005 
€ಜನೆ/17/2004-05 ನೀಡುವ ಕುರಿತು. 
55 | ಸಿ1/ಪಪೂಶಿಇ/ಗಿ.ಕಾ/ 2004-05 ಶೀಮತಿ ಗಿರಿಜಾ ಮಹಿಳಾ ಪದವಿ 23.06.2004 | 31.03.2005 
ಇಕೆ 
ಸಂಸೆ ಪೂರ್ವ ಕಾಲೇಜ ಸಿಂಧನೂರು 
ಪರಭಾರ/2004-05 ಎದ್ಯಾಸಂಸ್ಥೆ ಪರಬಾರೆ ಸ್ಥಗಿತ 
ಕುರಿತು. 
56 ಸಿ1/ಪಪೂಶಿಇ/ಸಿಬ್ಬಂ 2004-05 | ಬಾಲಕಿಯರ ಸರ್ಕಾರಿ ಪದವಿ 25.06.2004 | 31.03.2005 
ದಿ/23/ಪ.ಹ/ ಪೂರ್ವ ಕಾಲೇಜು ಸಿಂಧನೂರು 
ಖೆ 
2004-05 ಇದರ ಛಾರ್ಜ್‌ ಹಸ್ತಾಂತರಿಸುವ 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೮೯ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
57 ಸಿ1/ಪಪೂಶಿಇ/ವೃಶಿ/ 2004-05 ಪದವಿ ಪೂರ್ವ ಶಿಕ್ಷಣಕ್ಕೆ 29.09.2004 | 31.03.2005 

ಇತರೆ/24/2004-05 ಸಂಬಂದಿಸಿದ 
ಮಹಾಲೇಖಪಾಲಕರೊಂದಿಗೆ 
ವ್ಯವಹರಿಸುವ ಕಡತ 2004-05 
58 ( ಸಿ/ಪಪೂಶಿಇ/ಮಾಜಹ 2004-05 ಸರ್ಕಾರಿ/ ಅನುದಾನಿತ ಪದವಿ 30.06.2004 | 31.03.2005 
ತಿ/26/2004-05 ಪೂರ್ವ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಹಾಗೂ 
ಖಾಲಿ ಇರುವ ಹುದ್ದೆಗಳ ಮಾಹಿತಿ. 
59 ಸಿ1/ಪಪೂಶಿಇ/ವೃಶಿ/ 2004-05 2004-05ನೇ ಸಾಲಿನ ಈ 01.07.2004 | 31.03.2005 
ಸಿಬ್ಬಂದಿ/29/ ಕಾರ್ಯಲಯದ ಸಿಬ್ಬಂದಿಗೆ 
2004-05 ಸಂಬಂದಿಸಿದ ಕಡತ. 
60 ಸಿ1/ಪಪೂಶಿಇ/ವೃಶಿ/ 2004-05 ಶೀ ಬಿ.ಜಿ.ಹುಲಿ. ಕನ್ನಡ 15.07.2004 | 31.03.2005 
2004-05 ಸರ್ಕಾರಿ ಪದವಿ ಪೂರ್ವ ಕಾಲೇಜು 
ರಾಯಚೂರು ಇವರ ಸ್ಥಗಿತ 
ವೇತನ ಬಡ್ತಿ ಮಂಜೂರು ಕುರಿತು. 
61 ಸಿ1/ಪಪೂಶಿಇ/ವೃಶಿ/ 2004-05 ಸರ್ಕಾರೇತರ ಸಂಚಿಕೆ ನಿದಿಯಿ೦ದ 26.07.2004 31.03.2005 
ಇತರೆ/ಸಂ.ನಿ/ ಪಠ್ಯಪುಸ್ತಕಗಳು ಉಪಕರಣ 
2004-05 ಖರೀದಿ ಕುರಿತು. 
62 | ಸಿ।/ಪಪೂಶಿಇ/ಆಯ- 2004-05 2004-05ನೇ ಸಾಲಿಗೆ 16.08.2004 | 31.03.2005 
ವ್ಯಯ/ವಿಜ್ಞಾನ/33/20 ಮುಂದುವರೆದ ಯೋಜನೆಯಡಿ 
04-05 ವಿಜ್ಞಾನವನ್ನು ಹೊಂದಿರುವ 
ಸರ್ಕಾರಿ ಪದವಿ ಪೂರ್ವ 
ಕಾಲೇಜುಗಳಿಗೆ 
ಪಾಯೋಗಾಲಯಕ್ಕೆ 
ಸಂಬಂದಿಸಿದಂತೆ ಸಾಧನ 
ಸಾಮಾಗಿ ಕೊಳ್ಳಲು ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 
63 ಸಿ1/ಪಪೂಶಿಇ/ವೃಶಿ/ 2004-05 ವಾಹನ ಜಿಪ್‌ ನಂ ಕೆ.ಎ.36 ಜಿ.76 24.08.2004 | 31.03.2005 
ವಾಹನ/2004-05 ಹಾಗೂ ವಾಹನ ಚಾಲಕನ 
ಬಿಡುಗಡೆ ಕುರಿತು. 
64 | ಸಿ।/ಪಪೂಶಿಇ/5 2004-05 ಶ್ರೀ ಎಸ್‌.ಸಿ.ಅ೦ಗಡಿ ಸಮಾಜಶಾಸ್ತ್ರ 24.09.2004 1 31.03.2005 
ನ 
2004-05 ಪೂರ್ವ ಕಾಲೇಜ ಅರಕೇರಾ 
.ತಾ.ದೇವದುರ್ಗಾ ಇವರ 15 
ವರ್ಷಗಳ ಸ್ವಯಂಚಾಲಿತ ವೇತನ 
ಬಡ್ತಿ ಮಂಜೂರು ಕುರಿತು. 





















































೧೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
65 |ಸಿ1/ಪಪೂಶಿಇ/ಯೋ 2004-05 | 2004-05ನೇ ಸಾಲಿಗೆ 03.12.2004 | 31.03.2005 

ಜನೆ/ಡೆಸ್ಕ್‌/ಖರೀದಿ/34 ಮುಂದುವರೆದ ಯೋಜನೆಯಾಗಿ 
12004-05 ರಿವರ್ಸೆಬಲ್‌ ಡೆಸ್ಕ್‌ಗಳನ್ನು ಸರ್ಕಾರಿ 
ಪದವಿ ಪೂರ್ವ ಕಾಲೇಜಿಗೆ 
ಕೊಳ್ಳಲು ಅನುದಾನ ಬಿಡುಗಡೆ 
66 | ಸಿ1/ಪಪೂಶಿಇ/ಜಿ.ಡಿ. 2004-05 | ಶೀ ಬಿ.ಎಂ. ಮುಲ್ಲಾ 02.12.2004 | 31.03.2005 
ಎಫ್‌/984/2004-05 ಪಾಂಶುಪಾಲರು ಬಾಲಕರ ಸರ್ಕಾರಿ 
ಪದವಿ ಪೂರ್ವ ಕಾಲೇಜ 
ರಾಯಚೂರು ಇವರ ಜಿ.ಪಿ.ಎಫ್‌ 
ಭಾಗಶ:ಹಣ ಪಡೆಯುವ ಕುರಿತು. 
67 ಸಿ1/ಪಪೂಶಿಇ/ವೃಶಿ/ 2004-05 ಶ್ರೀ ಕುಮಾರ ಪಾಟೀಲ್‌ ಆಂಗ್ಲ 04.12.2004 | 31.03.2005 
ಕಾಲಬದ್ಧ/2004-05 ಭಾಷಾ ಉಪನ್ಯಾಸಕರು ಬಾಲಕರ 
ಸರ್ಕಾರಿ ಪದವಿ ಪೂರ್ವ ಕಾಲೇಜ 
ಸಿಂಧನೂರು ಅವರಿಗೆ 10 
ವರ್ಷಗಳ ಕಾಲಮಿತಿ ಬಡ್ತಿ 
ಮಂಜೂರು ಕುರಿತು. 
68 ಸಿ1/ಪಪೂಶಿಇ/ವೃಶಿ/ 2004-05 | 2004-05ನೇ ಸಾಲಿನ 16.12.2004 | 31.03.2005 
ವರ್ಗಾವಣೆ/2004- ಉಪನ್ಯಾಸಕರ ಪಾಚಾರ್ಯರ 
05 ಇತರ ಸಿಬ್ಬಂದಿಯ ವರ್ಗಾವಣೆ 
ಕುರಿತು. 
69 ಸಿ1/ಪಪೂಶಿಇ/ವೃಶಿ/ 2004-05 ಶ್ರೀ ಎಂ.ಕೆ. ಹೊನ್ನಕಟ್ಟ 11.01.2005 | 31.03.2005 
ಸ್ಯವೇ.ಬ/78/ ಪಾಚಾರ್ಯರು ಸರ್ಕಾರಿ ಪದವಿ 
2004-05 ಪೂರ್ವ ಕಾಲೇಜ ಪೋಲಿಸ್‌ 
ಕಾಲೋನಿ ಅವರ ನಾಲ್ಕನೇ ಸ್ಥಗಿತ 
ವೇತನ ಬಡ್ತಿ ಮಂಜೂರು ಕುರಿತು. 
70 ಸಿ1/ಪಪೂಶಿಇ/ವೃಶಿ/ 2004-05 ಶ್ರೀ ಜೆ. ಬಸವನಗೌಡ 11.01.2005 | 31.03.2005 
ನಿಧನ/ಛಾರ್ಜ್‌/ ಪಾಚಾರ್ಯರು ಬಾಲಕರ ಸರ್ಕಾರಿ 
2004-05 ಪದವಿ ಪೂರ್ವ ಕಾಲೇಜ 
ಸಿಂಧನೂರು ಇವರ 
ವರ್ಗಾವಣೆಯನ್ನು ಮಾರ್ಪಡಿಸಿ 
71 ಸಿ1/ಪಪೂಶಿಇ/ವೃಶಿ/ 2004-05 | ಬೇರೆ ಇಲಾಖೆಗಳಲ್ಲಿ ನಿಯೋಜನೆ 17.01.2005 | 31.03.2005 
ನಿಯೋಜನೆ /ಬೇರೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ 
ಇಲಾಖೆ/2004-05 ಪಾಂಶುಪಾಲರ ಉಪನ್ಯಾಸಕರ 
ವಿವರ. 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೯೧ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
72 | ಸಿ1/ಪಪೂಶಿಇ/ವಿಧಾನ 2004-05 | ವಿಧಾನ ಸಭೆಯ ಪಶ್ನಾವಳಿ 20.01.2005 | 31.03.2005 

ಸಭೆ ಪಶ್ನೆ/2004-05 
73 ಸಿ1/ಪಪೂಶಿಇ/ವೃಶಿ/ 2004-05 | ಉರ್ದು ಪಂಡಿತ್‌/ ಕನ್ನಡ 29.01.2005 | 31.03.2005 
ಹುದ್ದೆ/ಇತರೆ/ ಪಂಡಿತ್‌ ಉಪನ್ಯಾಸಕರ ಹುದ್ದೆ 
2004-05 ತುಂಬುವ ಕುರಿತು ನ್ಯೂ 
ಎಜ್ಯುಕೇಶನ್‌ ಸೊಸೈಟಿ 
ರಾಯಚೂರು ವತಿಯಿಂದ 
ಅಧ್ಯಕ್ಷರು ಹಾಗೂ 
ಕಾರ್ಯದರ್ಶಿಗಳ ದೂರು. 
74 ಸಿ1/ಪಪೂಶಿಇ/ವೃಶಿಇ/ 2004-05 | 10ವರ್ಷಗಳ ತೃಪ್ತಿಕರ ಸೇವೆಯನ್ನು 03.02.2005 | 31.03.2005 
ಆ.ವೇ.ಶೇ/ಮಂಜೂರು ಸಲ್ಲಿಸಿದ ಶೀ ಸೂಳೆಬಾವಿ ಸದಾಶಿವ 
2004-05 ಅಡಿವೆಪ್ಪ ಸಮಾಜಶಾಸ್ತ 
ಉಪನ್ಯಾಸಕರು ಸರ್ಕಾರಿ ಪದವಿ 
ಪೂರ್ವ ಕಾಲೇಜ ಹಟ್ಟ ಅವರಿಗೆ 
ಆಯ್ಕೆಕಾಲಿಕ ವೇತನ ಶೇಣಿ 
ಮಂಜೂರು ಮಾಡುವ ಕುರಿತು. 
75 ಸಿ1/ಪಪೂಶಿಇ/ಸ್ಥ.ವೇ. 2004-05 ಶ್ರೀ ಮಹಾದೇವಪ್ಪ ಸಮಾಜಶಾಸ್ತ್ರ 07.02.2005 | 31.03.2005 
ಬ.ಮಂ/2004-05 ಉಪನ್ಯಾಸಕರು ಸರ್ಕಾರಿ ಪದವಿ 
ಪೂರ್ವ ಕಾಲೇಜ ಜಹೀರಾಬಾದ್‌ 
ರಾಯಚೂರು ಅವರ ಸ್ಥಗಿತ 
ವೇತನ ಬಡ್ತಿ ಮಂಜೂರ ಕುರಿತು. 
76 ಸಿ/ಪಪೂಶಿಇ/ಸ್ವಯಂ 2004-05 ಶೀ ಸಿ.ಎ. ಕಂಪಾಪೂರಮಠ 08.02.2005 | 31.03.2005 
ಬಡ್ತಿ/ಆರ್‌ಆರ್‌- ವಯೋ ನಿವೃತ್ತ ಉಪನ್ಯಾಸಕರು 
13/2004-05 ಅವರಿಗೆ ದಿನಾಂಕ: 20.12.2003 
ರಿಂದ ಅನ್ವಯವಾಗುವಂತೆ 
20ವರ್ಷಗಳ ವಿಶೇಷ ಸ್ವಯಂ 
ಚಾಲಿತ ಬಡ್ತಿ ಮಂಜೂರು ಕುರಿತು. 
77 | ಸಿ।/ಪಪೂಶಿಇ/ಸಕಾಸ 2004-05 ಮಾನ್ಯ ಕಾರ್ಯದರ್ಶಿಗಳು 18.03.2005 | 28.04.2005 
0೦/2004-05 ಪಾಥಮಿಕ ಮತ್ತು ಪೌಢ ಶಿಕ್ಷಣ 
ಇಲಾಖೆ 
ಬೆ೦ಗಳೂರು ಅವರ ಸಂದರ್ಶನ 
ವರದಿ. 
78 ಸಿ1/ಪಪೂಶಿಇ/ವೃಶಿ/ 2004-05 | 2004-05ನೇ ಸಾಲಿನಲ್ಲಿ ಅರ್ಹತಾ (/24.09.2004112.05.2005 
ಅರ್ಹತಾ/2004-05 ದಿನಾಂಕದಂದು ವೇತನ ನಿಗದಿ 
ಪಡಿಸಲು ಉಪನ್ಯಾಸಕರು ಮತ್ತು 
ಪಾಚಾರ್ಯರು ಅವರಿಂದ ಬಂದ 
ಪಸ್ತಾವನೆಗಳನ್ನು ಸಲ್ಲಿಸುವ ಕುರಿತು. 



























































೧೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ 
ಷ್‌ 
ಸಂ. ದಿನಾಂಕ ದಿನಾಂಕ 
79 ಸಿ1/ಪಪೂಶಿಇ/ವೃಶಿಇ/ 2004-05 2004-05ನೇ ಸಾಲಿನ ಯೋಜನೆ 13.07.2004 | 31.03.2005 
ವೃ.ಶಿ/ವೇಅಬ/ ಮತ್ತು ಯೋಜನೇತರ ಅಡಿಯಲ್ಲಿ 
2004-05 ಕೆಲಸ ಮಾಡುತ್ತಿರುವ ಸಿಬ್ಬಂದಿ 
ವೇತನ:ಸಂಭಾವನೆ ಬಿಡುಗಡೆ 
ಮಾಡುವ ಕುರಿತು. 
80 | ಸಿ।/ಪಪೂಶಿಇ/ವೇತನ 2004-05 | 2004-05ನೇ ಸಾಲಿಗಾಗಿ 06.05.2004 | 31.03.2005 
ಅನುದಾನ/01/ ಹಮದರ್ದ ಸಂಯುಕ್ತ ಪ.ಪೂ.ಕಾ. 
2004305 ರಾಯಚೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
81 | ಸಿ।/ಪಪೂಶಿಇ/ವೇ.ಅ/ 2004-05 | 2004-05ನೇ ಸಾಲಿಗಾಗಿ 07.05.2004 | 31.03.2005 
3/2004-05 ಟ್ಯಾಗೋರ ಸ್ಮಾರಕ ಪ.ಪೂ.ಕಾಲೇಜ 
ರಾಯಚೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
82 : ಸಿ।/ಪಪೂಶಿಇ/ವೇ.ಅ/ 2004-05 2004-05ನೇ ಸಾಲಿಗಾಗಿ 06.05.2004 | 31.03.2005 
02/2004-05 ಟಿ.ಎಸ್‌.ಎಸ್‌. ಪ.ಪೂ.ಕಾಲೇಜ 
ರಾಯಚೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
83 / ಸಿ/ಪಪೂಶಿಇ 2004-05 2004-05ನೇ ಸಾಲಿಗಾಗಿ 21.08.2004 | 31.03.2005 
/ವೇ.ಅ/04/ ಜವಾಹರನಗರ ಪ.ಪೂ.ಕಾಲೇಜ 
2004-05 ರಾಯಚೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
84 |ಸಿ1/ಪಪೂಶಿಇ/ವೇ.ಅ/ 2004-05 | 2004-05ನೇ ಸಾಲಿಗಾಗಿ ಗಿರಿಜಾ 07.05.2004 | 31.03.2005 
06/2004-05 ಮಹಿಳಾ ಪ.ಪೂ.ಕಾಲೇಜ 
ಸಿಂಧನೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
85 |ಸಿ1/ಪಪೂಶಿಇ/ವೇ.ಅ/ 2004-05 2004-05ನೇ ಸಾಲಿಗಾಗಿ 27.12.2004 | 31.03.2005 
05/2004-05 ಮೆಥೋಡಿಸ್ಟ್‌ ಪ.ಪೂ.ಕಾಲೇಜ 
ರಾಯಚೂರು ಸಿಬ್ಬಂದಿ ವೇತನ 
ಮಂಜೂರಿ ಬಗ್ಗೆ. 
86 |ಸಿ1/ಪಪೂಶಿಇ/ವೇ.ಅ/ 2004-05 2004-05ನೇ ಸಾಲಿಗಾಗಿ 28.07.2004 | 31.03.2005 
/2004-05 ಫಾತಿಮಾ ಎಸಿನ್‌ ಬಾಲಕಿಯರ 
ಪ.ಪೂ.ಕಾಲೇಜ ರಾಯಚೂರು 
ಸಿಬ್ಬಂದಿ ವೇತನ ಮಂಜೂರಿ ಬಗ್ಗೆ. 
87 ( ಸಿ1/ಪಪೂಶಿಇ/ಪವ. 2004-05 ಶೀ ಎಸ್‌.ಎಸ್‌. ಹಿರೇಮಠ 06.08.2004 | 31.03.2005 
ಚ 
ಜಾ.ಬ/2004-05 ವಾಣಿಜ್ಯ ಉಪನ್ಯಾಸಕರು, 














ಮಂಜೂರಿ ಕುರಿತು. 















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೯೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
88 | ಸಿ।/ಪಪೂಶಿಇ/ಹೊ 2004-05 2004-05ನೇ ಸಾಲಿನಲ್ಲಿ 02.09.2004 | 31.03.2005 
ಕಾ ಪ/ಶೈ.ಅ/ ಹೊಸದಾಗಿ ಮಂಜೂರಾದ ಪ.ಪೂ, 
ಮಾ| 
2004-05 ಕಾಲೇಜುಗಳ ಶೈಕ್ಷಣಿಕ ಅನುಮತಿ 
ಕುರಿತು 
89 | ಸಿ।/ಪಪೂಶಿಇ/ 2004-05 | 2004-05ನೇ ಸಾಲಿನಿಂದ ಹೊಸ 15.12.2004 | 31.03.2005 
ಹೊಕಾಪ/2004-05 ಸಂಯೋಜನೆ ಪಾರಂಬಿಸಲು 
a 
ಪ್ರ ಅನುಮತಿ ಕುರಿತು 
01 | ಸಿ2/ಪಪೂಶಿಇ/ 2004-05 2004-05ನೇ ಸಾಲಿಗೆ ಪಿಯುಸಿ 14.12.2004 | 31.03.2005 
ಪವೇಶ/2004-05 ತರಗತಿಗೆ ದಾಖಲಾತಿ ಕುರಿತು 
ಎ 
02 | ಸಿ2/ಪಪೂಶಿಇ/ 2004-05 | ಕಳೆದ 5ವರ್ಷಗಳಿಂದ 06.12.2004 | 31.03.2005 
ಮಾನ್ಯತೆ/ ಮಂಜೂರಾದ ಖಾಸಗಿ 
ಹೊ.ಕಾ.ತ/2004-05 ಯು ಪನ 
ಕಾಲೇಜುಗಳ ತಪಾಸಣೆ ಕುರಿತು 
03 |ಸಿ2/ಪಪೂಶಿಇ/ 2004-05 2004-05ನೇ ಸಾಲಿಗೆ 04.08.2004 | 31.03.2005 
ಖಾಸಗಿ ಖಾಸಗಿಪ.ಪೂ.ಕಾಲೇಜುಗಳ 
ಪಪೂಕಾ/ಮಾನ್ಯತೆ/20 ಮಾನ್ಯತೆ ನವೀಕರಣ ಕುರಿತು 
04-05 
04 ಸಿ2/ಪಪೂಶಿಇ/ಕಟ್ಟಡ/ 2004-05 | ಸ.ಪ.ಪೂ.ಕಾಲೇಜುಗಳಿಗೆ ಅಗತ್ಯವಾಗಿ 03.02.2005 | 31.03.2005 
ಮಾಹಿತಿ/2004-05 ಬೇಕಾಗಿರುವ ತರಗತಿ ಕೊಠಡಿ 
ನಿರ್ಮಾಣ ಮಾಡಲು ಜಿಲ್ಲೆಗೆ 
ಸಂಬಂದಿಸಿದ ಮಾಹಿತಿ ನೀಡುವ 
ಕುರಿತು 
05 ಸಿ2/ಪಪೂಶಿಇ/ಕಟ್ಟಡ/ 2004-05 2005-06ನೇ ಸಾಲಿಗೆ 20.12.2004 | 31.03.2005 
ನಿರ್ಮಾಣ/2004-05 ಯೋಜನೆಯಡಿಯಲ್ಲಿ ಸ.ಪ.ಪೂ. 
ಕಾಲೇಜುಗಳಿಗೆ ಕೊಠಡಿ 
ನಿರ್ಮಾಣದ ಬಗ್ಗೆ 
06 |ಸಿ2/ವೃಶಿಗಸೇ.ಪ/ 2004-05 ವೃತ್ತಿ ಶಿಕ್ಷಣ ಕೋರ್ಸ್‌ನ 2ನೇ 15.12.2004 |3103.2005 
ಮಾರ್ಚ್‌-2005/ ಸಮಿಸ್ಟರ್‌ ಸಾಮಾನ್ಯ ಪರೀಕ್ಷೆ ರದ್ದು 
2004-05 ಪಡಿಸಿ ಜಿಲ್ಲಾ ಮಟ್ಟದಲ್ಲಿ ನಡೆಸುವ 
ಕುರಿತು 
07 |ಸಿ2/ಪಪೂಶಿಇ/ 2004-05 | 2005ರ ಮಾರ್ಚ್‌ನಲ್ಲಿ ನಡೆಯುವ 07.12.2004 | 31.03.2005 
ಪಪಿಯುಸಿ/ಪರೀಕೆ ಪಥಮ ಪಿಯುಸಿ ವಾರ್ಷಿಕ ಪರೀಕೆ 
೬ ಕ ೦ 
/ಮಾರ್ಚ್‌-05/ ಬಗ್ಗೆ 








2004-05 
























































೧೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಹ 
ಸಂ. ದಿನಾಂಕ ದಿನಾಂಕ 
08 |ಸಿ2/ಪಪೂಶಿಇ/ಪ. 2004-05 2005ರ ಮಾರ್ಚ್‌ನಲ್ಲಿ ಪಥಮ 08.12.2004 | 31.03.2005 
ಆ ಇ 
ಪಿಯುಸಿ/ವಾಪ/ ಪಿಯುಸಿ ವಾರ್ಷಿಕ ಪರೀಕ್ಷೆಯ 
ಮಾರ್ಚ್‌-05/ ಇಂಡೆಂಟ್‌ 
2004-05 
09 ಸಿ2/ಪಪೂಶಿಇ/ಪರೀಕ್ಷೆ 2004-05 | 2005ರ ಮಾರ್ಚ್‌ನಲ್ಲಿ ಪಥಮ 30.12.2004 | 31.03.2005 
ವಾ್‌ 
/ಮಾರ್ಚ್‌-2005/ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ 
2004-05 ಕೂರುವ ಪುನರಾವರ್ತಿತ 
ಅಭ್ಯರ್ಥಿಗಳ ವಿವರ 
10 | ಸಿ2/ಪಪೂಶಿಇ/ಪ. 2004-05 ಪಥಮ ಪಿಯುಸಿ ವಾರ್ಷಿಕ 29.06.2004 | 31.03.2005 
ಇಟ್‌ ಷೆ 
ಪಿಯುಸಿಪ/07/ ಪರೀಕ್ಷೆಗೆ ಸಂಬಂದಿಸಿದ ಕಡತ 
2004-05 
11 | ಸಿ2/ಪಪೂಶಿಇ/ 2004-05 2003-04ನೇ ಸಾಲಿನ ಪಥಮ 23.04.2004 | 31.03.2005 
ಎ 
ಪ.ಪಿಯುಸಿ /ಪೂರಕ ಪಿಯುಸಿ ಅನುತೀರ್ಣ 
pa) po] 
ಪರೀಕ್ಷೆ/3/ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ 
2004-05 ನಡೆಸುವ ಬಗ್ಗೆ 
12 ಸಿ2/ಪಪೂಶಿಇ/ವೃಶಿ/ 2004-05 2005 ಮಾರ್ಚ್‌ ವೃತ್ತಿ ಶಿಕ್ಷಣ 05.01.2005 | 31.03.2005 
॥ನೇ ಸೆಮಿಸ್ಟರ್‌ ಪರೀಕ್ಷೆ ಇಂಡೆಂಟ್‌ಗಳು 
ಪರೀಕ್ಷೆ/ಮಾರ್ಚ್‌-05/ 
2004-05 
13 |ಸಿ2/ಪಪೂಶಿಇ/ಗೀಡೆ/ 2004-05 2004-05ನೇ ಸಾಲಿನ ಕೀಡಾ 11.08.2004 |31.03.2005 
ಇಚೆ ತ | 
05/2004-05 ಚಟುವಟಿಕೆ ನಡೆಸುವ ಬಗ್ಗೆ 
14 ಸಿ2/ಪಪೂಶಿಇ/ಪರೀಕ್ಷೆ 2004-05 2004ರ ಏಪಿಲ್‌ ದ್ವಿತೀಯ 27.07.2004 | 31.03.2005 
ಎ 
/ಮೌಮಾ/ತಪ್ಪ/ ಪಿಯುಸಿ ಮೌಲ್ಯ ಮಾಪನ 
2004-05 ಕಾರ್ಯದಲ್ಲಿ ಮಾಡಿದ ತಪ್ಪಿಗೆ 
ದಂಡ ವಿದಿಸುವ ಕುರಿತು 
15 | ಸಿ2/ಪಪೂಶಿಇ/ಅ೦ಕಿ 2004-05 2003-04ನೇ ಸಾಲಿನ ಜಿಲ್ಲೆಯ 28.05.2004 | 31.03.2005 
ಅಂಶ/ಮಾಹಿತಿ/ ಅಂಕಿ ಅಂಶಗಳ ಪಕ್ಷಿನೋಟದ 
2004-05 ಮಾಹಿತಿ ಸಲ್ಲಿಸುವ ಬಗ್ಗೆ 
16 ಸಿ2/ಪಪೂಶಿಇ/ಕಟ್ಟಡ/ 2004-05 ಸ.ಪ.ಪೂ.ಕಾಲೇಜ ಲಿಂಗಸುಗೂರು 18.08.2004 | 31.03.2005 
ದುರಸ್ತಿ/2004-05 ಕಟ್ಟಡ ದುರಸ್ತಿ ಬಗ್ಗೆ 
17 : ಸಿ2/ಪಪೂಶಿಇ/ಹಿ.ವ/ | 2004-05 |2004-05ನೇ ಶೈಕ್ಷಣಿಕ ವರ್ಷದಲ್ಲಿ 04.01.2005 | 31.03.2005 
12004-05 ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಇಲಾಖೆಯಿಂದ 
ಶುಲ್ಕ ವಿನಾಯ್ತಿ ಪಡೆಯುವ ಬಗ್ಗೆ 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೯೫ 
ಕ್ರ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ನ 
ಸಂ. ದಿನಾಂಕ ದಿನಾಂಕ 
18 | ಸಿ2/ಪಪೂಶಿಇ/ಪ.ಭ/ 2004-05 | 2004-05ನೇ ಸಾಲಿಗಾಗಿ 01.07.2004 | 31.03.2005 
KS 
ಆಯವ್ಯಯ/ ಸ.ಪ.ಪೂ.ಕಾಲೇಜುಗಳ ಪವಾಸ 
ಆ. 
2004305 ವೆಚ್ಚ ಭರಿಸಲು ಆಯವ್ಯಯ 
ಬಿಡುಗಡೆ ಕುರಿತು 
19 | ಸಿ2/ಪಪೂಶಿಇ/ಪರೀಕ್ಷೆ | 2004-05 | ಜಿಲ್ಲೆಯಲ್ಲಿ 2003-04ನೇ ಸಾಲಿನಲ್ಲಿ |31.03.2005 | 31.03.2005 
/ಹೆ.ಅಂಕ/2004-05 ಅತೀ ಹೆಚ್ಚು ಅಂಕ ಪಡೆದ 5 
ಪರಿಶಿಷ್ಠ ವರ್ಗಗಳ ವಿದ್ಯಾರ್ಥಿ 
ಮಾಹಿತಿ ಕುರಿತು 
20 | ಸಿ2/ಪಪೂಶಿಇ/ಪ.ಪ/ 2004-05 | 2004-05ನೇ ಶೈಕ್ಷಣಿಕ ಸಾಲಿನಲ್ಲಿ 20.12.2004 | 31.03.2005 
| 
ವಿಮಕಾ/2004-05 ದ್ವಿತೀಯ ಪಿಯುಸಿ ತರಗತಿಗಳಿಗೆ 
ಮಾದರಿ ಪತಿಕೆ ಸಿದ್ಧಪಡಿಸಲು 
ಬಾತಿ 
ಮೂರು ದಿನಗಳ ರೆಸಿಡೆನ್ಸಿಯಲ್‌ 
ಕಾರ್ಯಾಗಾರವನ್ನು ವಿಭಾಗ 
ಮಟದಲ್ಲಿ ನಡೆಸುವ ಬಗೆ 
[ಕ (Se) [a 
21 |ಸಿ2/ಪಪೂಶಿಇ/ಹೊ. 2004-05 2005ರ ಮಾರ್ಚ್‌ /ಏಪಿಲ್‌ 12.08.2004 31.03.2005 
ಆ 
ಪ.ಮಂಜೂರಿ/ ದ್ವಿತೀಯ ಪಿಯುಸಿ ಪರೀಕ್ಷೆಯ 
ಸ್‌ ಡ್‌ 
2004-05 ಹೊಸ ಪರೀಕ್ಷಾ ಕೇಂದಗಳ 
ಮಂಜೂರಿ ಕುರಿತು 
22 ಸಿ2/ಪಪೂಶಿಇ/ದ್ವಿ.ಪಿಂ 2004-05 2005ರ ಮಾರ್ಚೌ್‌/ಏಪಿಲ್‌ 18.06.2004 | 31.03.2005 
ವು 
ುಸಿ/ಅ.ಹೆ.ಅಂಕ/ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 
2004-05 ಅತಿ ಹೆಚ್ಚು ಅಂಕ ಪಡೆದ 
ವಿದ್ಯಾರ್ಥಿಗಳ ಮಾಹಿತಿ ಬಗ್ಗೆ 
23 ಸಿ2/ಪಪೂಶಿಇ/ಪರೀಕ್ಷೆ 2004-05 2005ರ ಏಪಿಲ್‌ ದ್ವಿತೀಯ 24.07.2004 | 31.03.2005 
ಆ 
/ಗೈರುಹಾಜರಿ/ ಪಿಯುಸಿ ಪರೀಕ್ಷಾ ಕಾರ್ಯಕ್ಕೆ ಗೈರು 
2004-05 ಹಾಜರಾದ ಪಾಚಾರ್ಯರ 
ಇ 
ಉಪನ್ಯಾಸಕರ 2004ರ ಜುಲೈ 
ತಿಂಗಳ ವೇತನ ತಡೆಹಿಡಿಯುವ 
ಕುರಿತು 
24 ಸಿ2/ಪಪೂಶಿಇ/ಪರೀಕ್ಷೆ 2004-05 2004-05ರ ಅಕ್ಟೋಬರ ದ್ವಿತೀಯ 23.07.2004 | 31.03.2005 
/ಅ.2004/2004-05 ಪಿಯುಸಿ ಪರೀಕ್ಷೆ ನಡೆಸುವ ಕುರಿತು 
25 ಸಿ2/ಪಪೂಶಿಇ/ಪರೀಕ್ಷೆ 2004-05 2004-05ನೇ ಸಾಲಿಗೆ ದ್ವಿತೀಯ 26.04.2004 | 31.03.2005 
/ಆಯವ್ಯಯ ಪ.ಪೂ.ಪರೀಕ್ಷೆಗಳಿಗೆ ಸಂಬಂದಿಸಿದ 
/2004—05 ವಿವಿಧ ಸಂಭಾವನೆ ಹಾಗೂ 














ಪಯಾಣ ಭತ್ಯೆ ಬಿಲ್ಲುಗಳ ವೆಚ್ಚ 
ಬರಿಸಲು ಬಿಡುಗಡೆ ಮಾಡಿದ 
ಆಯವ್ಯಯ 





















































೧೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ 
ಷಃ 
ಸಂ. ದಿನಾಂಕ ದಿನಾಂಕ 
26 ಸಿ2/ಪಪೂಶಿಇ/ಪರೀಕ್ಷೆ 2004-05 ಮಾರ್ಚ/ಏಪಿಲ್‌ 2004ರ 30.03.2004 | 31.03.2005 
ಇದಕ್ಕೆ 
/12004-05 ದ್ವಿತೀಯ ಪಿಯುಸಿ ಪರೀಕ್ಷಾ 
ಕೇಂದಗಳ ಸಂದರ್ಶನ ವರದಿಗಳು 
ಹ 
27 ಸಿ2/ಪಪೂಶಿಇದ್ವಿ. 2004-05 2005ರ ಮಾರ್ಚ್‌/ಏಪೀಲ್‌ 07.12.2004 | 31.03.2005 
ಇವೆ 
ಪಿಯುಸಿ/ಪರೀಕ್ಷಾ ದ್ವಿತೀಯ ಪಿಯುಸಿ ಪರೀಕ್ಷಾ 
ಕೇಂದ/2004-05 ಕೇಂದಗಳ ಕುರಿತು 
KE 
28 ಸಿ2/ಪಪೂಶಿಇ/ಪರೀಕ್ಷೆ 2004-05 ಮಾರ್ಚೌ್‌/ಎಪಿಲ್‌ 2005 ದ್ವಿತೀಯ 18.04.2005 | 31.03.2005 
ಎಎ 
12004-05 ಪಿಯುಸಿ ವಾರ್ಷಿಕ ಪರೀಕ್ಷೆಯ 
ಬಾಕಿ ಉಳಿದ ಉತ್ತರ 1 ಹೆಚ್ಚುವರಿ 
ಪತಿಕೆಗಳ ಹಿಂದುರುಗಿಸಿದ ಕುರಿತು 
ಮಾ 
29 ಸಿ2/ಪಪೂಶಿಇ/ಪರೀಕ್ಷೆ 2004-05 | 2004 ಅಕ್ಟೋಬರ್‌ ದ್ವಿತೀಯ 06.11.2004 | 31.03.2005 
/ಫಲಿತಾಂಶ/ಅ- ಪಿಯುಸಿ ಪರೀಕ್ಷೆಯ ಫಲಿತಾಂಶ 
2004-05 ಪಟ್ಟಿ ಕುರಿತು 
30 | ಸಿ2/ಪಪೂಶಿಇ/ಸಾ.ಪ. 2004-05 2005ರ ಸಾಮಾನ್ಯ ಪವೇಶ ಪರೀಕ್ಷೆ 18.03.2005 | 31.03.2005 
ಹಾತ್‌ ಖೆ 
ಪ2005/2004-05 ಕುರಿತು 
31 |ಸಿ2/ಪಪೂಶಿಇ/ 2004-05 ಅಕ್ಟೋಬರ್‌ 2004ರ ದ್ವಿತೀಯ 26.07.2004 | 31.03.2005 
ಪರೀಕಾ ಕೇಂದ ಅ- ಪಿಯುಸಿ ಪರೀಕ್ಷಾ ಕೇಂದಗಳ 
ಉಲ ೨ 1] 
2004/2004-05 ಕುರಿತು ಹಾಗೂ ಪರೀಕ್ಷೆಗಳನ್ನು 
ಸುಗಮವಾಗಿ ನಡೆಸುವ ಬಗ್ಗೆ 
32 ಸಿ2/ಪಪೂಶಿಇ/ಪರೀಕ್ಷೆ 2004-05 | ಪದವಿ ಪೂರ್ವ ಶಿಕ್ಷಣ 10.01.2005 | 31.03.2005 
/ಸಿಆರ್‌/2004-05 ಇಲಾಖೆಯ ಮೌಲ್ಯಮಾಪಕರ 
ಗಣಕೀಕೃತ ಪಟ್ಟಿ ಸಹಿ ಮಾಡಿ 
ಹಿಂದುರುಗಿಸಿದ ಬಗ್ಗೆ ದಾಖಲೆ 
01 | ಸಿ/ಪಪೂಶಿಇ/40/20 2005-06 | ಶೀಮತಿ ಗಿರಿಜಾ ಮಹಿಳಾ 01.04.05 31.03.06 
ಸೆ 
05-2006 ಪ.ಪೂ.ಕಾಲೇಜಿಗೆ ಸಂಬಂದಿಸಿದ 
ಕಡತ 
02 | ಸಿ1/ಪಪೂಶಿಇ/ವೇ.ನಿ/ | 2005-06 | ಸ.ಪ.ಪೂ.ಕಾಲೇಜುಗಳ 02.04.05 31.03.06 
2005-2006 ಉಪನ್ಯಾಸಕರಿಗೆ 10/15/20 
ವರ್ಷಗಳ ವೇತನ ಬಡ್ತಿ ಮಂಜೂರಿ 
ಕುರಿತು 
03 | ಸಿ1/ಪಪೂಶಿಇ/ವಾಹನ 2005-06 ವಾಹನ ಸಂಖ್ಯೆ ಕೆ.ಎ-36 ಜಿ-76 05.04.05 31.03.06 
/2005-2006 ಹಾಗೂ ವಾಹನ ಚಾಲಕನನ್ನು 
ಬಿಡುಗಡೆ ಮಾಡುವ ಕುರಿತು 
04 | ಸಿ1/ಪಪೂಶಿಇ/ಖಾ.ಕಾ. | 2005-06 ಖಾಸಗಿ ಪ.ಪೂ.ಕಾಲೇಜುಗಳಿಗೆ 07.04.05 31.03.06 
ವಿಮಾ/2005-2006 ಸಂಬಂದಿಸಿದಂತೆ ಮಾಹಿತಿ ಕುರಿತು 
2005-06 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೯೭ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
05 | ಸಿ1/ಪಪೂಶಿಇ/ಇತರೆ/ 2005-06 | ಇತರೆ ಪತಗಳು 07.04.05 31.03.06 

2005-2006 ಕ 
06 | ಸಿ1/ಪಪೂಶಿಇ/ವಾ.ವೇ 2005-06 ವಾರ್ಷಿಕ ವೇತನ ಬಡ್ತಿ2005-06ನೇ 13.04.05 31.03.06 
.ಬ/2005-2006 ಸಾಲಿಗಾಗಿ ಮಂಜೂರಿ 
07 | ಸಿ1/ಪಪೂಶಿಇ/13/ಪ. 2005-06 ಶೀ ಕೆ.ಡಿ.ಪುರ್ತಗೇರಿ 18.04.05 31.03.06 
ನಿ.ಬ.ನಿ/2005-2006 ಫಾಂಶುಪಾಲರು, 
ಸ.ಪ.ಪೂ.ಕಾ.ಲಿಂಗಸುಗೂರು 
ದಿ:31.03.2005 ರಂದು ನಿವೃತ್ತಿ 
ಹೊಂದಿದ ಬಗ್ಗೆ ಕಡತ 
08 | ಸಿ।1/ಪಪೂಶಿಇ/ 2005-06 | 2005-06ನೇ ಶೈಕ್ಷಣಿಕ ಸಾಲಿನ 16.04.05 31.03.06 
ಮಾನ್ಯತೆ/ನವೀಕರಣ/2 ಮಾನ್ಯತೆ ನವೀಕರಿಸಲು 
005-2006 ನಿಗದಿಪಡಿಸುವ ಕಮ ಮತ್ತು 
ವೇಳಾಪಟ್ಟಿ 
09 | ಸಿ|/ಪಪೂಶಿಇ/ 2005-06 2005-06ನೇ ಸಾಲಿನಲ್ಲಿ 16.04.05 31.03.06 
ಆಯವ್ಯಯ/ ಅನುದಾನಿತ ಪ.ಪೂ,ಕಾಲೇಜುಗಳಿಗೆ 
2005-2006 ವೇತನ ಅನುದಾನ ಯೋಜನೆ 
ಹಾಗೂ ಯೋಜನೇತರಡಿಯಲ್ಲಿ 
ಬಿಡುಗಡೆ ಮಾಡುವ ಕುರಿತು 
10 | ಸಿ/ಪಪೂಶಿಇ/ 2005-06 ಪಭಾರಿ ಭತ್ಯೆ ಮಂಜೂರಿ ಕುರಿತು 20.04.05 31.03.06 
ಪ.ಭ.ಮ/ 2005-06 
2005-2006 
11 | ಸಿ1/ಪಪೂಶಿಇ/ 2005-06 | 2005-06ನೇ ಶೈಕ್ಷಣಿಕ ಸಾಲಿನಲ್ಲಿ 28.04.05 31.03.06 
ದಾಖಲಾತಿ/ ಪಥಮ ಪಿಯುಸಿ ತರಗತಿಗಳಿಗೆ 
2005-2006 ವದ್ಯಾರ್ಥಿಗಳನ್ನು ದಾಖಲಿಸುವ 
ಕುರಿತು 
12 / ಸಿ।/ಪಪೂಶಿಇ/ಹೊ. 2005-06 ಜ್ಞಾನನಗಂಗಾ ಚಾರಿಟೇಬಲ್‌ ಬಸ್ಟ್‌ 12.05.05 31.03.06 
ಕಾ.ಪ/2005-2006 ವಾಸವಿ ನಗರ ರಾಯಚೂರು 
ಇ ಇವರು 2005-06ನೇ ಸಾಲಿನಲ್ಲಿ 
ಹೊಸ ಕಾಲೇಜು ಪಾರಂಬ್ಲಿಸುವ 
ಕುರಿತು ಪಸಾವನೆ ” 
ಸ 
13 ಸಿ1/ಪಪೂಶಿಇ/ವೃ.ಶಿ/ 2005-06 2005-06ನೇ ಸಾಲಿನಲ್ಲಿ ಹೊಸ 12.05.05 31.03.06 
ಹೊ.ಸಂ/ ಸಂಯೋಜನೆ ಮಂಜೂರಿ ಕುರಿತು 
2005-2006 ಕಡತ 
14 ಸಿ1/ಪಪೂಶಿಇ/ವೃಶಿ/ 2005-06 ಶೀ ಜೆ. ಬಸವನಗೌಡ 12.05.05 31.03.06 
ಸಂಗಿತ ವೇತನ ಪಚಾರ್ಯರು ಬಾಲಕರ 








ಬಡ್ತಿ/2005-2006 








ಶ.ಪೂ.ಕಾಲೇಜ ಸಿಂದನೂರು 
ಅವರಿಗೆ ನಾಲ್ಕನೇ ಸ್ಥಗಿತ ವೇತನ 
ಬಡ್ತಿ ಮಂಜೂರಿ ಕುರಿತು. 






































೧೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
15 | ಸಿ।/ಪಪೂಶಿಇ/ 2005-06 ಪಗತಿ ಎಜ್ಯುಕೇಶನ್‌ ಸೊಸೈಟ 18.05.05 31.03.06 

ಮಾನ್ಯತೆ/ಹೊ.ಕಾ.ಮ/ ಇಸ್ಲಾಂ ನಗರ ಮಾನವಿ ಇವರು 
68/2005-2006 ಹೊಸ ಕಾಲೇಜು ಪಾರಂಜಿಸುವ 
ಕುರಿತು ಜಿಲ್ಲಾ ಪ.ಪೂ.ಕಾಲೇಜು 
ತಪಸಣಾ ಸಮಿತಿ ವರದಿ ನೀಡಿರುವ 
ಬಗ್ಗೆ 
16 |ಸಿ1/ಪಪೂಶಿಇ/ಹೊ. 2005-06 ವಿದ್ಯಾವಿಕಾಸ ಎಜ್ಯುಕೇಶನ್‌ ಟಸ್ಟ್‌ 18.05.05 31.03.06 
ಕಾ.ಪ/2005-2006 ಮಾನವಿ ಇವರು 2005-06ನೇ 
| ಸಾಲಿನಲ್ಲಿ ಹೊಸ ಕಾಲೇಜು 
ಪಾರಂಭದ ಪಸ್ತಾವನೆ 
17 ಸಿ1/ಪಪೂಶಿಇ/ವೃಶಿ/ 2005-06 ಜ್ಞಾನನಗಂಗಾ ಎಜ್ಯುಕೇಶನ್‌ 24.05.05 31.03.06 
ಹೊ.ಕಾ.ಮಂಜೂರಿ/ ಟಸ್ಟ್‌(ರಿ) ೦.೦ ಕಾಲೋನಿ 
2005-2006 ಅವರಿಗೆ ಹೊಲಿಗೆ ೬ ಕಸೂತಿ 
ಕಂಪ್ಯೂಟರ್‌ ಟೆಕ್ನಿಕ್‌ ಹಾಗೂ 
ಎಲೆಕ್ಟ್ರಿಕಲ್‌ 
ವೈರಿಂಗ್‌ ವೃತ್ತಿ ಶಿಕ್ಷಣ ಮಂಜೂರಿ 
ಕುರಿತು 
18 | ಸಿ।/ಪಪೂಶಿಇ/ 2005-06 | 2005-06ನೇ ಸಾಲಿನ ಎರಡು 01.06.05 31.03.06 
ದಾಖಲಾತಿ/ ಹಂತದ ವೃತ್ತಿ ಶಿಕ್ಷಕರ 
2005-2006 ಕೋರ್ಸ್‌ಗಳಿಗೆ ವಿದ್ಯಾರ್ಥಿಗಳ 
ದಾಖಲಾತಿ ಮತ್ತು ಮಾರ್ಗಸೂಚಿ 
ಬಗ್ಗೆ 
19 | ಸಿ/ಪಪೂಶಿಇ/ನಿಧನ/ 2005-06 : ದಿ/ಶೀ ಎಂ.ವೆಂಕೋಬ 06.06.05 31.03.06 
ಕು.ಕ.ನಿದಿ/ ಚಾರ್ಯರು ಪಾಂಶುಪಾಲರು 
2005-2006 ಬಾಲಕಿಯರ ಸ.ಪ.ಪೂ.ಕಾಲೇಜು 
ರಾಯಚೂರು ಅವರ ಕುಟುಂಬ 
ಕಲ್ಯಾಣ ನಿದ್ದಿ ಉಳಿತಾಯ ಹಾಗೂ 
ವಿಮಾ ನಿದಿಗೆ ಮೇಲು ರುಜು 
ಮಾಡುವ ಕುರಿತು 
20 | ಸಿ।/ಪಪೂಶಿಇ/ 2005-06 | 2005-06ನೇ ಸಾಲಿನಲ್ಲಿ 10.06.05 31.03.06 
ಹೊ.ಕಾ/ಸರ್ಕಾರಿ/ ಹೊಸದಾಗಿ ಮಂಜೂರಾದ 
2005-2006 ಸರ್ಕಾರಿ 
ಕಾಲೇಜುಗಳಿಗೆ ನಿಯೋಜನೆ 
ಹಾಗೂ ಇತರೆ ಪತ್ರ ವ್ಯವಹಾರ 
21 |ಸಿ1/ಪಪೂಶಿಇ/ಆದೇಶ | 2005-06 | 2005-06ನೇ ಸಾಲಿನಲ್ಲಿ ಬಂದ 20.06.05 31.03.06 
ಗಳು/2005-2006 ಸರ್ಕಾರಿ ಇಲಾಖಾ ಆದೇಶಗಳ 
ಕಡತ 





















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೩೯೯ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ | ಮುಕ್ತಾಯ |ಷರಾ 
ಡು 
ಸಂ. ದಿನಾಂಕ ದಿನಾಂಕ 
22 ಸಿ1/ಪಪೂಶಿಇ/ನಿವೃತ್ತಿ/ 2005-06 |ಶೀ ಸಿದ್ದರಾಮಪ್ಪ .ಪಿ.ಅ೦ಗಡಿ 24.06.05 31.03.06 
0 AN Ww 
2005-2006 ಉಪನ್ಯಾಸಕರು ರಾಜ್ಯಶಾಸ್ತ 
ಸ.ಪ.ಪೂ.ಕಾ.ಗುರುಗುಂಟಾ ತಾ. 
ಲಿಂಗಸುಗೂರು ನಿವೃತ್ತಿ ವೇತನ 
ಮಂಜೂರಿ ಕುರಿತು 
23 ಸಿ1/ವೃಶಿಇ/ಸಭೆಗಳು/ 2005-06 | 2005-06ನೇ ಸಾಲಿನ ವೃತ್ತಿ ಶಿಕ್ಷಣ 02.07.05 31.03.06 
2005-2006 ಇಲಾಖೆಯ ಸಭೆಗಳ ಕುರಿತು 
24 | ಸಿ1/ಪಪೂಶಿಇ/ಸಂದಶ | 2005-06 | 2005-06ನೇ ಸಾಲಿನ ಸಂದರ್ಶನ 27.07.05 31.03.06 
೯ನ/2005-2006 ವರದಿಗಳು 
25 ಸಿ1/ಪಪೂಶಿಇ/ವೃಶಿ/ 2005-06 | ಪಥಮ ಶೈಕ್ಷಣಿಕ ಅನುಮತಿ 20.07.05 31.03.06 
ಡು 
ಹೊ.ಕಾ.ಪ/2005- ನೀಡುವ ಕುರಿತು 
ಡು 
2006 
26 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನಿಂದ ಪಗತಿ 28.07.05 31.03.06 
ಡು 
ಹೊ.ಕಾ.ಪ/2005- ಎಜ್ಯುಕೇಶನ್‌ ಸೊಸೈಟಿ 
ಜು ಮಾನವಿಯವರ ವತಿಯಿಂದ 
ಹೆಚ್‌.ಎಸ್‌.ಜಿ,ಪ.ಪೂ.ಕಾ.ಇಸ್ಲಾಂನಗ 
ರ ಮಾನವಿ ಇವರಿಗೆ ಶೈಕ್ಷಣಿಕ 
ಅನುಮತಿ ಕುರಿತು 
27 ಸಿ1/ಪಪೂಶಿಇ/ವೃಶಿ/ 2005-06 ಹತ್ತು ವರ್ಷಗಳ ಸೇವಾವದಿ 06.08.05 31.03.06 
ಕಾ.ಮಿ.ಬಡಿ/ಮಂಜೂ ತೃಪ್ತಿಕರವಾಗಿ ನಿರ್ವಹಿಸಿದ ಶೀ 
gr ಮ KE) 
ರಿ/2005-2006 ಬೂದೆಪ್ಪ ಅರ್ಥಶಾಸ್ತ್ರ 
ಉಪನ್ಯಾಸಕರು ಬಾಲಕರ 
ಅವರಿಗೆ ಕಾಲಮಿತಿ ಬಡ್ತಿ 
ಮಂಜೂರಿ ಕುರಿತು 
28 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನಲ್ಲಿ ತರಬೇತಿ 09.08.05 31.03.06 
ತರಬೇತಿ/ ಕಾರ್ಯಾಗಾರ ಕುರಿತಾಗಿ ವೃತ್ತಿ 
2005-2006 ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ 
ಕಡತ 
29 ಸಿ1/ಪಪೂಶಿಇ/ವೃಶಿಇ/ 2005-06 | ಮಾರ್ಚ್‌/ಏಪಿಲ್‌ 2005ರ ವಾರ್ಷಿಕ | 12.08.05 31.03.06 
ಡು 
ಕೇಂ.ಸಂ/ ಪರೀಕೆ ಕೇಂದ ಸಂಭಾವನೆ 
ಇ ಎ 
2005-2006 ಬಿಲ್ಲುಗಳ ಪಾವತಿಗೆ ಅನುದಾನ 














ಬಿಡುಗಡೆ ಕುರಿತು ವೃತ್ತಿ ಶಿಕ್ಷಣ 
ಪರೀಕ್ಷೆಗೆ ಸಂಬಂಧಿಸಿದ ಕಡತ 












































೧೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
30 ಸಿ1/ಪಪೂಶಿಇ/ನಿವೃತ್ತಿ/ 2005-06 2006ನೇ ಜನವರಿಯಿಂದ ಡಿಸೆಂಬರ್‌] 19.08.05 31.03.06 

2005-2006 ಅಂತ್ಯದ ವರೆಗೆ ನಿವೃತ್ತಿ 
-ಯಾಗಲಿರುವ ಸಿಬ್ಬಂದಿ ವಿವರ 
31 | ಸಿ1/ಪಪೂಶಿಇ/ಇತರೆ/ 2005-06 ವೃತ್ತಿ ಶಿಕ್ಷಣ ವಿಭಾಗದ 05-06ನೇ 25.08.05 31.03.06 
ವೃಶಿ/2005-2006 ಸಾಲಿನ ಇತರೆ ಪತಗಳ ಕಡತ 
32 | ಸಿ1/ಪಪೂಶಿಇ/10/5/ 2005-06 10/15/20 ವರ್ಷ ಸೇವೆ ಸಲ್ಲಿಸಿದ 29.08.05 31.03.06 
20/ವೇ.ಬ/ ಉಪನ್ಯಾಸಕರು & ಇತರೆ ಸಿಬ್ಬಂದಿಗೆ 
2005-2006 ವೇತನ ಬಡ್ತಿಗೆ ಪಸ್ತಾವನೆ 
33 ಸಿ1/ಪಪೂಶಿಇ/ವೃಶಿ/ 2005-06 ಆಪೆಂಟಿಸ್‌ ತರಬೇತಿ ನಡೆಸುವ 26.08.05 31.03.06 
ಆಪಂಟಿಸ್‌/ ಕುರಿತು 
2005-2006 
34 | ಸಿ1/ಪಪೂಶಿಇ/ 2005-06 ಯೋಜನೇತರಡಿ 15.09.05 31.03.06 
ಸಾದಿಲ್ದಾರ/000/ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 
ಹ ಎದಿ 
2005-2006 ಪದವಿ ಪೂರ್ವ ಕಾಲೇಜುಗಳ 
ಸಾದಿಲ್ವಾರು ವೆಚ್ಚ ಭರಿಸಲು 
ಬಿಡುಗಡೆ ಮಾಡಿದ ಅನುದಾನದ 
ಕಡತ 
35 |ಸಿ1/ಪಪೂಶಿಇ/ 2005-06 2005-06ನೇ ಸಾಲಿನಲ್ಲಿ ವಿಜ್ಞಾನ 15.09.05 31.03.06 
ಆಯವ್ಯಯ/ವಏಿಜ್ಞಾನ/ ಉಪಕರಣಗಳ ಖರೀದಿಗೆ 
2005-2006 ಯೋಜನೆಯಡಿಯಲ್ಲಿ ಬಿಡುಗಡೆ 
ಮಾಡಿದ ಅನುದಾನ 
36 |ಸಿ1/ಪಪೂಶಿಇ/ 2005-06 ಶೀ ಮಹಾದೇವಪ್ಪ ಸಮಾಜಶಾಸ್ತ್ರ 15.09.05 31.03.06 
ಸ್ವಯಂಚಾಲಿತ ಉಪನ್ಯಾಸಕರು ಇವರಿಗೆ 15 
ವೇತನ ಬಡ್ತಿ/ ವರ್ಷಗಳ ಸ್ವಯಂಚಾಲಿತ ವೇತನ 
ಮಂಜೂರಿ/ ಬಡ್ತಿ ಮಂಜೂರಿ ಕುರಿತು 
2005-2006 
37 ಸಿ1/ಪಪೂಶಿಇ/ವೃಶಿ/ 2005-06 ಉದ್ಯೋಗ ವಿನಿಮಯ ಕೇಂದಕ್ಕೆ 16.09.05 31.03.06 
ತ್ರೈ.ಮಾ.ವ/ ಸಲ್ಲಿಸಬೇಕಾದ ವರದಿಗಳು 
2005-2006 
38 ಸಿ1/ಪಪೂಶಿಇ/ವೃಶಿ/ 2005-06 2005-06ನೇ ಸಾಲಿನ 20.09.05 31.03.06 
& 
2005-2006 ಸಾಮಾಗಿ ಪಿಠೋಪಕರಣ 














ಖರೀದಿಗೆ ಸಾದಿಲ್ವಾರು ಬಿಲ್ಲುಗಳಿಗೆ 
ಮೇಲು ರುಜು ಕುರಿತು 









































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೦೧ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
39 ಸಿ1/ಪಪೂಶಿಇ/ವೃಶಿ/ 2005-06 | ದಿನಾಂಕ:17.09.05 ರಂದು ನಡೆದ 21.09.05 31.03.06 

ಇತರೆ/2005-2006 ಎಂ.ಎಂ.ಆರ್‌. ಸಭೆಯಲ್ಲಿ ಮಾನ್ಯ 
ಕಾರ್ಯದರ್ಶಿಗಳು ಪಾಥಮಿಕ ಹಾಗೂ 
ಪೌಢ ಶಿಕ್ಷಣ ಇಲಾಖೆ ಬೆ೦ಗಳೂರು 
ಅವರು ನೀಡಿದ ಕಾಲೇಜು 
ಅಬಿವೃದ್ದಿ ಕುರಿತಾದ ಸುತ್ತೋಲೆ 
ಕಡತ 
40 . ಸಿ1/ಪಪೂಶಿಇ/ವೃಶಿ 2005-06 | ವೃತ್ತಿ ಶಿಕ್ಷಣ ಸಿಬ್ಬಂದಿಯು 19.09.05 | 31.03.06 
ಇ/ಮುಷ್ಕರ/ ದಿ:10.08.2005ರಿಂದ ಮುಷ್ಕರ 
2005-2006 ನಡೆಸುವ ಕುರಿತು 
41 | ಸಿ।/ಪಪೂಶಿಇ/ಪ.ಭ/ 2005-06 ಉಪನ್ಯಾಸಕರು ಪಾಚಾರ್ಯರಾಗಿ 30.09.05 31.03.06 
2005-2006 ಕೆಲಸ ನಿರ್ವಹಿಸಿದರೆ ನೀಡಿರುವ 
ಪಭಾರಿ ಭತ್ಯೆ ಮಂಜೂರಿ 
ಮಾಡುವ ಕುರಿತು 
42 ಸಿ1/ಪಪೂಶಿಇ/ಲೆಕ್ಕಪತ 2005-06 2005-06ನೇ ಸಾಲಿಗೆ 15.09.05 31.03.06 
1ರಿ.ಡೆ/2005-2006 ಮುಂದುವರೆದ ಯೋಜನೆಯಡಿ 
ರಿವರ್ಸೆಬಲ್‌ ಡೆಸ್ಕ್‌ ಗಳನ್ನು 
ಸ.ಪ.ಪೂ.ಕಾಲೇಜುಗಳಿಗೆ ಕೊಳ್ಳಲು 
ಬಿಡುಗಡೆ ಮಾಡಿದ ಅನುದಾನ 
43 ಸಿ1/ಪಪೂಶಿಇ/ವೃಶಿ/ 2005-06 ಕನ್ನಡ ಭಾಷೆ ಒಂದು ಹೆಚ್ಚುವರಿ 19.10.05 31.03.06 
ಕನ್ನಡ /2005-2006 ಬಡ್ತಿ ನೀಡಿದ ಆದೇಶದ ಪರಿಷ್ಕರಣೆ 
ಮಂಜೂರಿ ಮಾಡಿದ ವೇತನ 
ತಖ್ತೆ:2005-06 
44 ಸಿ1/ಪಪೂಶಿಇ/ವೃಶಿ 2005-06 ವೃತ್ತಿ ಶಿಕ್ಷಣಕ್ಕೆ ಸಂಬಂದಿಸಿದಂತೆ 20.10.05 31.03.06 
/ಸುತ್ತೋಲೆ/2005- ನಿರ್ದೇಶಕರಿ೦ದ ಬಂದಂತಹ 
2006 ಸುತ್ತೋಲೆ 
45 ಸಿ1/ಪಪೂಶಿಇ/ವೃಶಿ 2005-06 ಸೇವೆಗೆ ಆಯ್ಕೆ ಬಯಸುವ 21.10.05 31.03.06 
/ಅ.ಕ.ತ//2005- ಅಭ್ಯರ್ಥಿಗಳಿಗೆ ಅಲ್ಲಕಾಲದ ತರಬೇತಿ 
2006 ಕೋರ್ಸ್‌ಗಳನ್ನು ಪಾರಂಬಿಸುವ 
ಕುರಿತು 
46 ಸಿ1/ಪಪೂಶಿಇ/ವೃಶಿ 2005-06 | 2005-06ನೇ ಸಾಲಿನ 18.11.05 31.03.06 








/ಸಾ.ಬಿ/2005-2006 








ಯೋಜನೆಯಡಿಯಲ್ಲಿ ವಿಜ್ಞಾನ 
ಸಾಮಾಗಿ ಪಿಠೋಪಕರಣ 
ಖರೀದಿಗೆ ಸಾದಿಲ್ವಾರು ಬಿಲ್ಲಿಗೆ 
ಮೇಲುರುಜು ಮಾಡುವ ಕುರಿತು 









































೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
47 | ಸಿ1/ಪಪೂಶಿಇ/ಹೊ. 2005-06 ಶ್ರೀ ರಾಮ ವಿದ್ಯಾ ಸಂಸ್ಥೆ(ರಿ) 25.10.05 31.03.06 

ಕಾ.ಪ/2005-2006 ವಳಬಳ್ಳಾರಿ ರಸ್ತೆ.P.W.D ಕ್ಯಾಂಪ್‌ 
3 
ಸಿಂಧನೂರು 2005-06ನೇ 
ಸಾಲಿನಲ್ಲಿ ಹೊಸಕಾಲೇಜು 
ಪಸಾವನೆ 
ತ್‌ 
48 ಸಿ1/ಪಪೂಶಿಇ/ಸ್ಥವೇ. 2005-06 ಸ್ಥಗಿತ ವೇತನ ಬಡ್ತಿ ಮಂಜೂರಿ 27.10.05 31.03.06 
ಬ/2005-2006 ಕುರಿತು 2005-06 
40 ಸಿ1/ಪಪೂಶಿಇ/ವೃಶಿ/ 2005-06 | ಕರ್ನಾಟಕ ಸಿವಿಲ್‌ 15.11.05 31.03.06 
ಹೆಚುವರಿ ವೇತನ ಸೇವೆಗಳು(ಸೇವಾ ೬ ಕನ್ನಡ ಭಾಷಾ 
ಬಡ್ತಿ 2005-2006 ಪರೀಕ್ಷೆಗಳು ನಿಯಮ 74ರ) 
ಪಕಾರ ಒಂದು ಹೆಚ್ಚುವರಿ ವೇತನ 
ಬಡ್ತಿ ಮಂಜೂರಿ ಕುರಿತು 
(ಮುರಳಿಧರಚಾರ್ಯ ಗಲಗಲಿ) 
50 ಸಿ1/ಪಪೂಶಿಇ/ನಿವೃತ್ತಿ/ 2005-06 ಶ್ರೀ ಬಿ.ಎಂ. ಮುಲ್ಲಾ 24.11.05 31.03.06 
ಮುಲ್ಲಾ/2005-2006 ಪಾಚಾರ್ಯರು ಬಾಲಕರ 
ಸ.ಪ.ಪೂ.ಕಾಲೇಜು ರಾಯಚೂರು 
ಅವರ ನಿವೃತ್ತಿ ಕುರಿತು 
51 | ಸಿ1/ಪಪೂಶಿಇ/ಹೊ. 2005-06 | 2005-06ನೇ ಸಾಲಿನಲ್ಲಿ 06.12.05 31.03.06 
ಕಾ.ಪ್ರ/2005-2006 ಅನುದಾನರಹಿತ 
ಪ.ಪೂ.ಕಾಲೇಜುಗಳನ್ನು 
ಪಾರಂಬಿಸುವ ಕುರಿತು. 
52 ಸಿ1/ಪಪೂಶಿಇ/ವಿಜ್ಞಾನ 2005-06 | 2005-06ನೇ ಸಾಲಿನ ವಿಜ್ಞಾನ 09.01.06 31.03.06 
12005-2006 ಉಪಕರಣಗಳ ಖರೀದಿ ಕುರಿತು 
53 ಸಿ1/ಪಪೂಶಿಇ/ವೃಶಿ/ 2005-06 ಶೀ ಕುಮಾರ ಪಾಟೀಲ್‌ ಇಂಗ್ರೀಷ್‌ 05.01.06 31.03.06 
ಕು.ಕ&ಯೋ/ಇತರೆ/ ಉಪನ್ಯಾಸಕರು ಬಾಲಕರ 
2005-2006 ಸ.ಪ.ಪೂ.ಕಾ. ಸಿಂಧನೂರು 
ಅವರಿಗೆ ಕುಟುಂಬ ಯೋಜನೆ 
ಶಸ್ತ ಚಿಕತ್ಸೆ ಕಮ ಅನುಸರಿಸಿದ್ದಕ್ಕೆ 
ವಿಶೇಷ ವೇತನ ಬಡ್ತಿ ಮಂಜೂರು 
ಮಾಡುವ ಕುರಿತು 
54 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನ 31.12.05 31.03.06 
ಸಾ.ಬಿ/2005-2006 ಯೋಜನೆಯಡಿಯಲ್ಲಿ ವಿಜ್ಞಾನ 
ಸಮಾಗಿ ಪಿಠೋಪಕರಣ ಖರೀದಿಗೆ 
ಸಾದಿಲ್ವಾರು ಬಿಲ್ಲು ಮೇಲುರುಜು 
ಕುರಿತು 


















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೦೩ 
ಕ: ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
55 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನಲ್ಲಿ 21.12.05 31.03.06 

ಸಾ.ಬಿ//2005-2006 ಯೋಜನೆಯಲ್ಲಿ ವಿಜ್ಞಾನ ಸಮಾಗಿ 
ಪಿಠೋಪಕರಣ ಖರೀದಿಗೆ 
ಸಾದಿಲ್ವಾರು ಬಿಲ್ಲು ಮೇಲುರುಜು 
ಕುರಿತು 
56 ಸಿ1/ಪಪೂಶಿಇ/ವೃಶಿ/ 2005-06 | ಶೀ ಸುಮಂಗಲ ಮುಧೋಳ ಸಿಸಿಟಿ 01.01.06 31.03.06 
ಕಾಲಮಿತಿ ಬಾಲಕರ ಪ.ಪೂ.ಕಾ ರಾಯಚೂರು 
ಬಡಿ/2005-2006 ಅವರ ಕಾಲಮಿತಿ ಬಡ್ತಿ ವೇತನ 
ಮಂಜೂರು ಮಾಡುವ ಬಗ್ಗೆ. 
57 ಸಿ1/ಪಪೂಶಿಇ/ವೃಶಿ/ 2005-06 ವೃತ್ತಿ ಶಿಕ್ಷಣ ಕೋರ್ಸ್‌ಗಳಿಗೆ 20.01.06 31.03.06 
ಸಿಬ್ಬಂದಿ/2005-2006 ತೊಡಗಿಸಲಾದ ವಿವರಗಳನ್ನು 
ಒದಗಿಸುವ ಬಗ್ಗೆ 
58 ಸಿ1/ಪಪೂಶಿಇ/ವೃಶಿ/ 2005-06 | ಖಾಸಗಿ ಅನುದಾನಿತ 02.01.06 31.03.06 
ಅನುದಾನ/ ಪ.ಪೂ.ಕಾಲೇಜುಗಳಲ್ಲಿ ಹೆಚ್ಚುವರಿ 
2005-2006 ವಿಭಾಗ ವಿಷಯಗಳಿಗೆ ನೇಮಕಾತಿ 
ಹೊಂದಿದ ಉಪನ್ಯಾಸಕರಿಗೆ 
ಅನುದಾನ ಬಿಡುಗಡೆ ಕುರಿತು 
ಜವಾಹರನಗರ ಸಂಯುಕ್ತ 
ಪ.ಪೂ.ಕಾಲೇಜು ರಾಯಚೂರು 
59 ಸಿ1/ಪಪೂಶಿಇ/ವೃಶಿ/ 2005-06 | ಸಾರ್ವಜನಿಕ ಶಿಕ್ಷಣ ಇಲಾಖೆಯ 05.01.06 31.03.06 
ಬಡಿ/2005-2006 ಬೋದಕೇತರ ವೃಂದದ ಪಥಮ 
ಹ ದರ್ಜೆ ಸಹಾಯಕರು ಹಾಗೂ 
ಶೀಘಲಿಪಿಗಾರರು ವೃಂದದಿಂದ 
ಅದೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡುವ ಬಗ್ಗೆ 
60 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿಗೆ 05.01.06 31.03.06 
ಸಾ.ಕೆ.ಸಂ/ ಯೋಜನೆಯಡಿ ಬಿಡುಗಡೆಯಾದ 
[NY 
2005-2006 ಆಯವ್ಯಯದಲ್ಲಿ ಕೋರ್ಸ್‌ 
ಸಾದಿಲ್ವಾರು ಮತ್ತು ಕೇತ 
€ ಎಲ _) 
ಸಂದರ್ಶನ 
ವೆಚ್ಚಗಳಿಗೆ ಅನುದಾನ ಬಿಡುಗಡೆ 
ಕುರಿತು 
61 ಸಿ1/ಪಪೂಶಿಇ/ವೃಶಿಇ 2005-06 | 2005-06ನೇ ಸಾಲಿನಿಂದ ಪಿಯುಸಿ | 06.01.06 31.03.06 
ರಾ/ಸಂಯೋಜನೆ/ ಪಥಮ ಹಾಗೂ ದ್ವಿತೀಯ 
2005-2006 ತರಗತಿಗಳಲ್ಲಿ ಕಂಪ್ಯೂಟರ್‌ ಸೈನ್ಸ್‌ 














ವಿಷಯಗಳನ್ನು ಸೇರಿಸಿಕೊಳ್ಳುವ 
ಕುರಿತು 






































೧೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸಂ. ದಿನಾಂಕ ದಿನಾಂಕ 
62 | ಸಿ/ಪಪೂಶಿಇ/ | 2005-06 | 2005-06ನೇ ಸಾಲಿನ ಮತ್ತು 3ನೇ 10.01.06 31.03.06 

ಮತ್ತು ॥ಸೈ/ಪ/ ಸೆಮಿಸ್ಟರ್‌ ಪರೀಕ್ಷೆಗಳ ಫಲಿತಾಂಶ 
ಫಲಿತಾಂಶ/ ಪಟ್ಟಿ ಅನುಮೋದಿಸುವ ಬಗ್ಗೆ 
2005-2006 
63 | ಸಿ।/ಪಪೂಶಿಇ/ 2005-06 | 2005-06ನೇ ಸಾಲಿಗೆ 04.02.06 31.03.06 
ಪಿಠೋಪಕರಣ ಮುಂದುವರೆದ ಯೋಜನೆಯಡಿ 
ಸರಬರಾಜು/ ರಿವರ್ಸೆಬಲ್‌ ಡೆಸ್ಕ್‌ಗಳನ್ನು 
2005-2006 ಸ.ಪ.ಪೂ.ಕಾಲೇಜುಗಳಿಗೆ ಕೊಳ್ಳಲು 
2ನೇ ಪಟ್ಟಿ ಅನುದಾನ ಬಿಡುಗಡೆ 
64 | ಸಿ।/ಪಪೂಶಿಇ/ 2005-06 | 2005-06ನೇ ಸಾಲಿಗೆ 04.02.06 31.03.06 
ಆಯವ್ಯಯ/ವಿಜ್ಞಾನ/ ಮುಂದುವರೆದ ಯೋಜನೆಯಡಿ 
2005-2006 ವಿಜ್ಞಾನ 
ವಿಭಾಗವನ್ನು ಹೊಂದಿರುವ 
ಸ.ಪ.ಪೂ.ಕಾಲೇಜುಗಳಿಗೆ 
ಪ್ರಯೋಗಾಲಯಕ್ಕೆ 
ಸಂಬಂದಿಸಿದಂತೆ ಸಾಧನ 
ಸಮಾಗಿಗಳನ್ನು ಕೊಳ್ಳಲು 
ಅನುದಾನ ಬಿಡುಗಡೆ ಮಾಡುವ 
65 | ಸಿ।/ಪಪೂಶಿಇ/ 2005-06 | ಶಾಲಾ: ಕಾಲೇಜುಗಳಲ್ಲಿ ಗಾಹಕರ 18.02.06 31.03.06 
ವೃಶಿಇರಾ/ಶಾಕಾಗ್ರಾ ಕ್ಷಬ್‌ಗಳನ್ನು ಪಾರಂಬಿಸುವ ಬಗ್ಗೆ 
ಕ್ಲಾಬ್‌/2005-2006 
66 |ಸಿ1/ಪಪೂಶಿಇ/ಪಿಶೋ 2005-06 | 2005-06ನೇ ಸಾಲಿಗೆ 25.02.06 31.03.06 
ಪಕರಣ ಸರಬರಾಜು/ ಮುಂದುವರೆದ ಯೋಜನೆಯಡಿ 
2005-2006 ರಿವರ್ಸೆಬಲ್‌ ಡೆಸ್ಕ್‌ಗಳನ್ನು 
ಸ.ಪ.ಪೂ.ಕಾಲೇಜುಗಳಿಗೆ ಕೊಳ್ಳಲು 
2ನೇ ಪಟ್ಟಿ ಅನುದಾನ ಬಿಡುಗಡೆ 
67 | ಸಿ/ಪಪೂಶಿಇ/ವೇತನ 2005-06 | ಜವಾಹರನಗರ ಸಂಯುಕ್ತ 25.05.05 31.03.06 
ಬಿಲ್ಲು/2005-2006 ಪ.ಪೂ.ಕಾಲೇಜ ರಾಯಚೂರು 
ವೇತನ ಬಿಲ್ಲು 2005-06 
68 | ಸಿ/ಪಪೂಶಿಇ/ವೇತನ 2005-06 ಟ್ಯಾಗೋರ ಸ್ಮಾರಕ ಸಂಯುಕ್ತ 28.05.05 31.03.06 








ಬಿಲ್ಲು/2005-2006 








ಪ.ಪೂ.ಕಾಲೇಜ ರಾಯಚೂರು 
2005-06ನೇ ಸಾಲಿನ ವೇತನ 
ಬಿಲ್ಲುಗಳ ಕಡತ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೦೫ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
| 
ಸಂ. ದಿನಾಂಕ ದಿನಾಂಕ 
69 | ಸಿ1/ಪಪೂಶಿಇ/ವೇತನ 2005-06 ಶೀಮತಿ ಗಿರಿಜಾ ಮಹಿಳಾ 01.04.05 31.03.06 
ಆ 
/040/2005-2006 ಪ.ಪೂ.ಕಾ. ಸಿಂಧನೂರು ವೇತನ 
ಬಿಲ್ಲುಗಳ ಕಡತ ಮಾರ್ಚ್‌ 
70 | ಸಿ1/ಪಪೂಶಿಇ/ವೇತನ 2005-06 SRPS ಪ.ಪೂ.ಕಾಲೇಜ 28.05.05 31.03.06 
ಬಿಲ್ಲು/2005-2006 ರಾಯಚೂರು 2005-06ನೇ 
ಸಾಲಿನ ವೇತನ ಬಿಲ್ಲುಗಳ 
ಮೇಲುರುಜು ಕುರಿತು 
71 | ಸಿ।/ಪಪೂಶಿಇ/ವೇತನ 2005-06 | 2005-06ನೇ ಸಾಲಿನ 28.05.05 31.03.06 
ಬಿಲ್ಲು/2005-2006 ಹಮ್‌ದರ್ದ್‌ ಸಂಯುಕ್ತ 
ಪ.ಪೂ.ಕಾಲೇಜ ರಾಯಚೂರು 
ವೇತನ ಬಿಲ್ಲು ಮೇಲುರುಜು 
ಕುರಿತು 
72 | ಸಿ।/ಪಪೂಶಿಇ/ವೇತನ 2005-06 ಮೆಥೋಡಿಸ್ಟ್‌ ಸಂಯುಕ್ತ 07.04.05 31.03.06 
ಬಿಲ್ಲು/2005-2006 ಪ.ಪೂ.ಕಾಲೇಜ ರಾಯಚೂರು 
ವೇತನ ಬಿಲ್ಲು ಮೇಲುರುಜು 
ಕುರಿತು 2005-06 
73 |ಸಿ1/ಪಪೂಶಿಇ/ವೇತನ 2005-06 ಪಿನ್ಸೆಸ್‌ ಫಾತಿಮಾ ಮಹಿಳಾ 24.03.05 31.03.06 
si 
ಬಿಲ್ಲು/2005-2006 ಪ.ಪೂ.ಕಾಲೇಜ ರಾಯಚೂರು 
ವೇತನ ಬಿಲ್ಲುಕುರಿತು 
74 | ಸಿ|/ಪಪೂಶಿಇ/2005- 2005-06 2005-06ನೇ ಸಾಲಿನಲ್ಲಿ 20.10.05 31.03.06 
2006 ಮೊದಲನೇ ವರ್ಷಕ್ಕೆ ಹಾಗೂ 
ಎರಡನೇ ವರ್ಷಕ್ಕೆ ಪವೇಶ ಪಡೆದ 
ಇತ 
ವಿದ್ಯಾರ್ಥಿಗಳ ಅನುಮೋದಿತ ಪಟ್ಟಿ 
75 |ಸಿ/ಪಪೂಶಿಇ/ವೃಶಿ/ಪ | 2005-06 | 2005-06ನೇ ಸಾಲಿನ ವೃತ್ತಿ ಶಿಕ್ಷಣ | 15.12.05 | 3103.06 
ರೀಕ್ಷೆ/2005-2006 ಕೋರ್ಸ್‌ಗಳ ಆಂತರಿಕ ಹಾಗೂ 
ಪಾಯೋಗಿಕ ಪಥಮ/ದ್ವಿತೀಯ 
pe ಇ ೦ 
ವರ್ಷದ ಪರೀಕ್ಷೆಯ ಅಂಕ ಪಟ್ಟಿ 
ಅನುಮೋದಿಸುವ ಕುರಿತು 
76 ಸಿ1/ಪಪೂಶಿಇ/ಪರೀಕ್ಷೆ/ 2005-06 2004-05ನೇ ಸಾಲಿನಲ್ಲಿ 13.04.05 31.03.06 
|| ಸೆಮಿಸ್ಟರ್‌/ ದಾಖಲಾದ ವಿದ್ಯಾರ್ಥಿಗಳ 
2005-2006 ಮೊದಲನೇ ವರ್ಷದ ವಿದ್ಯಾರ್ಥಿಗಳ 
2ನೇ ಸೆಮಿಸ್ಟರ್‌ ವಾರ್ಷಿಕ 
ಪರಿಕ್ಷೆಯ ಫಲಿತಾಂಶ 
ಅನುಮೋದನೆ 
77 ಸಿ1/ಪಪೂಶಿಇ/ಪರೀಕ್ಷೆ 2005-06 2005ರ ಏಪಿಲ್‌ ದ್ವಿತೀಯ 31.03.06 
Re 
ಫಲಿತಾಂಶ/2005- ಪಿಯುಸಿ ಫಲಿತಾಂಶ 








2006 


















































೧೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ಷ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ | ಮುಕ್ತಾಯ |ಷರಾ 
ಸಂ. ದಿನಾಂಕ ದಿನಾಂಕ 
78 ಸಿ1/ಪಪೂಶಿಇ/ವೃಶಿ/ 2005-06 | ವಿಧಾನ ಸಭೆ ಪಶ್ನೆ ಹಾಗೂ 20.01.06 31.03.06 

ಇತರೆೈ/ಪ.ಪಶ್ನೆ/ ವಿಧಾನ ಪರಿಷತ್‌ ಪಶ್ನೆಗಳು 
2005-2006 2005-06ಕ್ಕೆ ಉತ್ತರ ಸಲ್ಲಿಸುವ 
ಕುರಿತು 
79 ಸಿ1/ಪಪೂಶಿಇ/ವೃಶಿ 2005-06 | ರಾಯಚೂರು ಜಿಲ್ಲೆಯಲ್ಲಿ 05.01.06 31.03.06 
ಇರಾ/ಇತರೆ ಉತ್ತಮವಾಗಿ 
ಉತಮಕಾ/ ಕಾರ್ಯನಿರ್ವಹಿಸುತ್ತಿರುವ ಎರಡು 
2005-2006 ಕಾಲೇಜುಗಳ ಮಾಹಿತಿಯನ್ನು 
ಸಲ್ಲಿಸುವ ಕುರಿತು 
80 ಸಿ1/ಪಪೂಶಿಇ/ವೃಶಿ/ 2005-06 | ಯೋಜನೆ/ಯೋಜನೇತರ 27.06.05 31.03.06 
ಸನುದಾನ/ವೇತನ/ಸಂ ಅಡಿಯಲ್ಲಿ ವೇತನ ಅಥವಾ 
ಭಾವನೆ/2005-2006 ಸಂಭಾವನೆ/ 
ಪೂರ್ಣಕಾಲಿಕ:ಬೋಧಕ 
ಬೋಧಕೇತರ ಸಿಬ್ಬಂದಿಗಳಿಗೆ 
ಅನುದಾನ ಬಿಡುಗಡೆ ಮಾಡುವ 
ಕುರಿತು 
81 | ಸಿ/ಪಪೂಶಿಇ/ನಿಯೊ 2005-06 | 2005-06ನೇ ಸಾಲಿನಲ್ಲಿ 31.08.05 31.03.06 
€ಜನೆ/2005-2006 ಸ.ಪ.ಪೂ.ಕಾಲೇಜುಗಳಲ್ಲಿ ಖಾಲಿ 
ಇರುವ ಹುದ್ದೆಗಳಿಗೆ ನಿಯೋಜನೆ 
ಕುರಿತು 
82 |ಸಿ1/ಪಪೂಶಿಇ/ಪ್ಲಾಪಿ/ 2005-06 | 2005-06ನೇ ಸಾಲಿನ 07.06.05 31.03.06 
ಇತರೆ/2005-2006 ವೇತನ/ಸಂಭಾವನೆ/ಬಿಡುಗಡೆ ಪ್ಲಾಪಿ 
ಮಾಡಿದ ಬಗ್ಗೆ ಕಡತ 
83 |ಸಿ/ಪಪೂಶಿಇ/ವೃಶಿ/ | 2005-06 | 2005-06ನೇ ಸಾಲಿನ ವೃತ್ತಿ ಶಿಕ್ಷಣ | 07.05.05 | 31.03.06 
ಮಾಹಿತಿ/ ಕಾಲೇಜುಗಳ 
2005-2006 ಪೂರ್ಣಕಾಲಿಕ/ಸಿಬ್ಬಂದಿ ಮಾಹಿತಿ 
ಕುರಿತು 
84 | ಸಿ।/ಪಪೂಶಿಇ/ರಜೆ/ 2005-06 | 2005-06ನೇ ಸಾಲಿನ ರಜೆ 03.05.05 31.03.06 
2005-2006 ಮಂಜೂರಿ ಕುರಿತು 
85 ಸಿ1/ಪಪೂಶಿಇ/ವೃಶಿಇ 2005-06 | 2005-06ನೇ ಸಾಲಿನ ವೃತ್ತಿ ಶಿಕ್ಷಣ 21.03.06 31.03.06 
ರಾ/ವೃಶಿ/ಪರೀಕ್ಷೆ/ ಪರೀಕ್ಷೆ ಕುರಿತು 
2005-2006 
86 ಸಿ1/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನ ಬಡ್ತಿಗೆ 28.04.05 31.03.06 








ಬಡ್ತಿ/2005-2006 








ಸಂಬಂದಿಸಿದ ಕಡತ 









































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೦೭ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ | ಮುಕ್ತಾಯ |ಷರಾ 
ಸಂ. ದಿನಾಂಕ ದಿನಾಂಕ 
87 | ಸಿ/ಪಪೂಶಿಇ/ವೃಶಿ/ 2005-06 | 2005-06ನೇ ಸಾಲಿನ ವೃತ್ತಿ ಶಿಕ್ಷಣ 21.05.05 31.03.06 

ಆಯವ್ಯಯ/ ಕಾಲೇಜುಗಳ ಪೂರ್ಣಕಾಲಿಕ/ 
2005-2006 ಅರೆಕಾಲಿಕ ಸಿಬ್ಬಂದಿಗೆ ವೇತನ 
/ಸಂಭಾವನೆಗಳ ಪಾವತಿ ಸಂಬಂಧ 
ಕಡತ 
88 ಸಿ1/ಪಪೂಶಿಇ/ವೃಶಿ/ 2005-06 | ಇತರೆ ಪತಗಳ ಕಡತ 12.04.05 31.03.06 
ಇತರೆ/2005-2006 
89 ಸಿ1/ಪಪೂಶಿಇ/ವೃಶಿ/ 2005-06 | 2004-05ನೇ ಸಾಲಿನ ವೃತ್ತಿ ಶಿಕ್ಷಣ 21.07.05 31.03.06 
ಅನುಮತಿ/ ವಿಭಾಗದ ಬೋಧಕ ಒ 
2005-2006 ಬೋಧಕೇತರ ಸಿಬ್ಬಂದಿಗೆ 
ಸಂಭಾವನೆಯನ್ನು ನಿಗದಿ ಪಡಿಸುವ 
ಕುರಿತು 
90 ಸಿ1/ಪಪೂಶಿಇ/ವೃಶಿ. 2005-06 | ಶೀ ಉರುಕುಂದಿ ಈರಣ್ಣ 10.02.06 31.03.06 
ಹೊ.ಕಾ.ಪ್ರ/ ದೇವಸ್ಥಾನ ಟಸ್ಟ್‌ ರಾಯಚೂರು 
ಸ್ತ 5 ಡ್‌ 
2005-2006 2006-07ನೇ ಸಾಲಿನಿಂದ ಹೊಸ 
ಕಾಲೇಜು ಪಾರಂಬಿಸುವ ಪಸ್ತಾವನೆ 
91 | ಸಿ।/ಪಪೂಶಿಇ/ಟು: 2005-06 | ಖಾಸಗಿ ಟುಟೋರಿಯಲ್‌ಗಳನ್ನು 31.12.05 31.03.06 
ಖಾ.ಶಿ/2005-2006 ಕ.ಶಿ.ಕಾಯಿದೆಯಡಿಯಲ್ಲಿ 
ನೋಂದಾಯಿಸುವ ಬಗ್ಗೆ 
92 |ಸಿ1/ಪಪೂಶಿಇ/ಕ.ಪೀ: 2005-06 | 2006-07ನೇ ಸಾಲಿಗಾಗಿ 10.02.06 31.03.06 
ಸೊಗು/ಹೊಃಕಾ. ಕರ್ನಾಟಕ ಪೀಪಲ್ಪ ಎಜುಕೇಶನ್‌ 
ಪಸ್ತಾವನೆ/ ಗ 
2005-2006 ತ ಇ 
ಯರಮರಸ್‌ನಲ್ಲಿ ಹೊಸ 
ಪಿ.ಯು.ಕಾಲೇಜು ಪಾರಂಭ 
ಮಾಡುವ ಪಸ್ತಾವನೆ ಕುರಿತು 
93 |ಸಿ1/ಪಪೂಶಿಇ/ಹೊ. 2005-06 ಬುದ್ದ ಬಸವ ಅಂಬೇಡ್ಕರ್‌ ಶಿಕ್ಷನ 10.02.06 31.03.06 
ಕಾ.ಪ/2005-2006 ಸಂಸ್ಥೆ ರಾಯಚೂರು ಇವರು 
ಹೊಸ ಕಾಲೇಜು ಪಾರಂಜಿಸುವ 
ಪಸ್ತಾವನೆ ಸಲ್ಲಿಸುವ ಬಗ್ಗೆ 
94 | ಸಿ।/ಪಪೂಶಿಇ/ಹೊ. 2005-06 01.02.06 31.03.06 








ಕಾ.ಪ/2005-2006 
ಡು 








2006-07ನೇ ಸಾಲಿಗೆ ದತ್ತಾತೇಯ 
ಎಜುಕೇಶನ್‌ ಟಸ್ಟ್‌ ಕಲ್ಲೂರು 
ಇವರು ಹೊಸ ಕಾಲೇಜು 
ಪಾರಂಬ್ಲಿಸಲು ಪಸ್ತಾವನೆ 






































೧೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ 
ಸಂ. ದಿನಾಂಕ ದಿನಾಂಕ 
95 ಸಿ1/ಪಪೂಶಿಇ/ವೃಶಿ. 2005-06 | 2006-07ನೇ ಸಾಲಿಗಾಗಿ 18.02.06 31.03.06 

ಹೊ.ಕಾ.ಪ/ ಶೀ ಕಾಲೀದಾಸ ಗಾಮೀಣ 
ಒಟ ೨ 5 
2005-2006 ಅಬಿವೃದ್ಧಿ ಸಂಸ್ಥೆ, ಎದಯಳ 
ತಾ/ಲಿಂಗಸುಗೂರು ಇವರು ಹೊಸ 
ಪ.ಪೂ.ಕಾ.ಪಸ್ತಾವನೆ ಕುರಿತು 
96 ಸಿ1/ಪಪೂಶಿಇ/ವಿಶ್ವ: 2005-06 | 2006-07ನೇ ಸಾಲಿಗೆ ತರಗತಿ 18.02.06 31.03.06 
ಭಾ:ಶಿ:ಸಂ:ತರಗತಿ:ಪಾ ಪಾರಂಬಿಸಲು ಅನುಮತಿ ಕೋರಿ 
ರಂಭ/2005-2006 
97 ಸಿ1/ಪಪೂಶಿಇ/ಪೋ: 2005-06 | 2003-04ನೇ ಸಾಲಿನಲ್ಲಿ 04.05.05 31.03.06 
ಧನ/2005-2006 ದ್ವಿ.ಪಿ.ಯು.ವಿದ್ಯಾರ್ಥಿಗಳಿಗೆ 
(ಪ.ಪಂಗಡ) ಪೋತ್ಸಾಹ ಧನ 
ನೀಡುವ ಕುರಿತು 
01 ಸಿ2/ಪಪೂಶಿಇ/ಕಟ್ಟಡ/ 2005-06 | 2005-06ನೇ ಸಾಲಿನ ಕರಡು 11.04.2005 | 31.03.2006 
ಕರಡು ಯೋಜನೆ ತಯಾರಿಸಲು 
ಕ,ಯೊ/2005-06 ಕಾಮಗಾರಿಗಳ ಪಸ್ತಾವನೆ 
02 | ಸಿ2/ಪಪೂಶಿಇ/ಅ.ಕ.ನಿ 2005-06 ಶ್ರೀ ಇಮಾಮ್‌ ಹುಸೇನ್‌ 28.04.2005 | 31.03.2006 
/ದೂರು/2005-06 ಉಪನ್ಯಾಸಕರು ಸ.ಪ.ಪೂ.ಕಾ. 
ಅರಕೇರಾ ಇವರು ದೇವದುರ್ಗಾ 
ಪಟ್ಟಣದಲ್ಲಿ ಲೋಕೋಪಯೋಗಿ 
ಇಲಾಖೆಗೆ ಸೇರಿದ ನಿವೇಶನದಲ್ಲಿ 
ಅನದಿಕೃತವಾಗಿ ಕಟ್ಟಡ 
ನಿರ್ಮಾಣದ ಬಗ್ಗೆ 
03 ಸಿ2/ಪಪೂಶಿಇ/ದ್ವಿ.ಪಿಂ 2005-06 | 2005ರ ದ್ವಿತೀಯ ಪಿಯುಸಿ 20.04.2005 | 31.03.2006 
ುಸಿ/ಪೂರಕ ಸೆಫ್ಲೆಮೆಂಟರಿ ಪರೀಕ್ಷೆ ಜುಲೈ 
ಪರೀಕ್ಷೆ/ಜುಲೈ-2005/ ತಿ೦ಗಳಲ್ಲಿ ನಡೆಸುವ ಕುರಿತು 
2005-06 
04 ಸಿ2/ಪಪೂಶಿಇ/ಪರೀಕ್ಷೆ 2005-06 | 2005ರ ದ್ವಿತೀಯ ಪಿಯುಸಿ 19.12.2005 | 31.03.2006 
/30%ಕಡಿಮೆ ಪರೀಕ್ಷೆಯಲ್ಲಿ ಶೇ 30ಕ್ಕಿಂತ ಕಡಿಮೆ 








ಫಲಿತಾಂಶ/2005-06 








ಫಲಿತಾಂಶ ಬಂದಿರುವ 
ಕಾಲೇಜುಗಳಲ್ಲಿ ನಿರ್ದೇಶನಾಲಯದ 
ಅದಿಕಾರಿಗಳನ್ನು 
ಫೆಸಿಲಿಟೇಟರ್‌ಗಳನ್ನಾಗಿ 
ನಿಯೋಜಿಸುವ ಬಗ್ಗೆ 












































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೦೯ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
05 | ಸಿ2/ಪಪೂಶಿಇ/ಎನ್‌. 2005-06 ಪಪೂಶಿಇ ರಾಷ್ಟಿ ಯ ಸೇವಾ 15.10.2005 | 31.03.2006 
ಎಸ್‌.ಎಸ್‌./2005-06 ಯೋಜನೆಯ ಕಾರ್ಯಕಮಗಳನ್ನು 
ಖೆ 
ಜಿಲ್ಲಾ ಮಟ್ಟದಲ್ಲಿ 
ಪರಿಣಾಮಕಾರಿಯಾಗಿ ಅನುಷ್ಠಾನ 
ಕುರಿತು 
06 | ಸಿ2/ಪಪೂಶಿಇ/ಸ 2005-06 ವಿದ್ಯಾರ್ಥಿಗಳ ಮೂಲಕ ಸಾಕ್ಷರತಾ 21.12. 2005 31.03.2006 
ಸಾಕ್ಷರತಾ/2005-06 ಕಾರ್ಯಕಮದ ಅನುಷ್ಠಾನ ಕುರಿತು 
ಎಲಿ 
07 | ಸಿ2/ಪಪೂಶಿಇ/ 2005-06 2005-06ನೇ ಸಾಲಿನಲ್ಲಿ 23.04.2005 31.03.2006 
ತರಬೇತಿ/2005-06 ಪಾಂಶುಪಾಲರು/ಉಪನ್ಯಾಸಕರಿಗೆ 
we 
ವಿವಿಧ ತರಬೇತಿಗೆ ನಿಯೋಜಿಸುವ 
ಕುರಿತು 
08 ಸಿ2/ಪಪೂಶಿಇ/ವೈ.ಮ. 2005-06 2005-06ನೇ ಸಾಲಿಗಾಗಿ 22.12.2005 |31.03.2006 
ಬಿ/2005-06 ವೈದ್ಯಕೀಯ ವೆಚ್ಚ ಮರುಪಾವತಿ 
ಮಂಜೂರಾತಿ ಕುರಿತು 
09 | ಸಿ2/ಪಪೂಶಿಇ/ಶೀ.ನಿ/ 2005-06 2005-06ನೇ ಸಾಲಿನ ಕೀಡಾ ನಿದ್ದಿ 26.10.2005 |31.03.2006 
ತೆ ಸ 
2005-06 ಪಾವತಿಸದೆ ಇರುವ ಬಗ್ಗೆ 
10 ಸಿ2/ಪಪೂಶಿಇ್ವಿ. 2005-06 2005-06ನೇ ಸಾಲಿನ ದ್ವಿತೀಯ 18.07.2005 | 31.03.2006 
ಪಿಯುಸಿ/ಹೊ.ಪವಿ/ ಪಿಯುಸಿ ಹೊಸ ಪಠ್ಯ ವಿಷಯದ 
2005-06 ರಾಜ್ಯಮಟ್ಟದ ಕಾರ್ಯಾಗಾರ 
ಕುರಿತು 
11 ಸಿ2/ಪಪೂಶಿಇ/ಪರೀೀಕ್ಷೆ 2005-06 2005ರ ದ್ವಿತೀಯ ಪಿಯುಸಿ 21.12.2005 | 31.03.2005 
/ಪಜಾ/ಪಪಂ.ಶೇ85% ಪರೀಕ್ಷೆಯಲ್ಲಿ ಶೇ 85% ಕ್ಕಿಂತ ಹೆಚ್ಚು 
ಹೆ.ಅಂ/2005-06 ಅಂಕ ಪಡೆದು ಉತ್ತೀರ್ಣರಾದ 
ಪ.ಜಾ.ಪ.ಪ೦ ವಿದ್ಯಾರ್ಥಿಗಳಿಗೆ 
ಪತಿಭಾ ಪುರಸ್ಕಾರ ಧನ 
ತು 
ಮಂಜೂರಿ ಕುರಿತು 
12 | ಸಿ2/ಪಪೂಶಿಇ/ಉ.ಕಾ. 2005-06 ಪತಿಯೊಂದು ಶಾಲೆ 24.11.2005 |31.03.2005 
ಇಂತ 
ನೆ/2005-06 ಕಾಲೇಜುಗಳಲ್ಲಿ ಕಾನೂನು ಸೇವಾ 
ಸಮಿತಿಯ ಪೋಸ್ಟರ್‌ಗಳನ್ನು 
ಬರೆಯಿಸುವ ಬಗ್ಗೆ. 
13 ಸಿ2/ಪಪೂಶಿಇ/ಪರೀಕ್ಷೆ 2005-06 ಸದರ ಬಜಾರ ಪೋಲಿಸ್‌ ಠಾಣೆ 08.11.2005 | 31.03.2006 








/ಅಪರಾಧ/2005-06 








ಗುನ್ನೆ ನಂ 103/2005 
418,419,468,471 ಸಹಿತ 34 
ಐಪಿಸಿ ನೇ ದರಲಾ ದ್ವಿತೀಯ 
ಪ.ಪೂ. ಪರೀಕ್ಷೆಯ ಪವೇಶ ಪತದ 
ಮೇಲೆ ಹಾಕಿಸಿದ ಮೊಹರ ಬಗ್ಗೆ 
ದೃಡೀಕರಣ ಕೊಡುವ ಬಗ್ಗೆ 


















































೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ಷ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಹರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
14 ಸಿ2/ಪಪೂಶಿಇ/ಪ್ರ 2005-06 ಮಾರ್ಚ 2005ರ ಪಥಮ 05.05.2005 | 31.03.2006 
ಸ 
ಪಿಯುಸಿ/ಪೂಪ/ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 
2005-06 ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 
ಪೂರಕ ಪರೀಕ್ಷೆ ನಡೆಸುವ ಕುರಿತು 
15 |ಸಿ2/ಪಪೂಶಿಇ/ಪಚ/ 2005-06 | 2005-06ನೇ ಸಾಲಿನ ಕೀಡಾ 25.07.2005 | 31.03.2006 
ಸವಾ ಜಾ 
2005-06 ಚಟುವಟಿಕೆ ಕುರಿತು 
16 ಸಿ2/ಪಪೂಶಿಇ/ದ್ವಿ 2005-06 2005ರ ಜುಲೈ ದ್ವಿತೀಯ ಪಿಯುಸಿ |30.06.2005 | 31.03.2006 
ಪಿಯುಸಿ/ಪೂ.ಪ ಪೂರಕ ಪರೀಕ್ಷೆ ಕುರಿತು 
ಜುಲೈ/2005-06 
17 ಸಿ2/ಪಪೂಶಿಇ/ದ್ವಿ 2005-06 2005 ಏಪಿಲ್‌ ದ್ವಿತೀಯ ಪಿಯುಸಿ 20.06.2005 |31.03.2006 
ಇ 
ಪಿಯುಸಿ/ಪರೀಕ್ಷೆ/ಸಾ. ಪರೀಕ್ಷೆಯ ಸಾದಿಲ್ವಾರು ಬಿಲ್ಲು 
ಬಿ/2005-06 
18 ಸಿ2/ಪಪೂಶಿಇ/ದ್ವಿ 2005-06 2005ರ ಜುಲೈ ದ್ವಿತೀಯ ಪಿಯುಸಿ |15.07.2005 |31.03.2006 
ಪಿಯುಸಿ/ಪರೀಕ್ಷೆ/ ಪರೀಕ್ಷೆಯ ಸಾದಿಲ್ವಾರು ಮಂಜೂರಿ 
ಸಾದಿಲ್ವಾರ/2005-06 ಕುರಿತು 
19 | ಸಿ2/ಪಪೂಶಿಇ/ಸಾ.ಬಿ/ | 2005-06 2005-06ನೇ ಸಾಲಿನ ಸಾದಿಲ್ವಾರು 27.09.2005 |31.03.2006 
2005-06 ವೆಚ್ಚ 
20 | ಸಿ2/ಪಪೂಶಿಇ/ಪ.ಭ. 2005-06 | 2005-06ನೇ ಸಾಲಿನ ವಿಶೇಷ 26.12.2005 31.03.2006 
ವ್ರ 
ಬಿ/005-06 ಪವೇಶ ಭತ್ಯೆ ಬಿಲ್ಲುಗಳು 
ಆ 
21 / ಸಿ2/ಪಪೂಶಿಇ/ವಿ.ಕೇ. 2005-06 2005 ಏಪಿಲ್‌ ದ್ವಿತೀಯ ಪಿಯುಸಿ 27.12.2005 |31.03.2005 
ಇ 
ಸಂ.ಬಿ/2005-06 ಪರೀಕ್ಷೆ ಕೇಂದ ಸಂಭಾವನೆ ಬಿಲ್ಲು 
ಇವ! 
22 ( ಸಿ2/ಪಪೂಶಿಇ/ವಿ.ಕೇ. 2005-06 | 2004 ಏಪಿಲ್‌ ದ್ವಿತೀಯ ಪಿಯುಸಿ |27.12.2005 |31.03.2005 
| 
ಸಂ.ಬಿ/2005-06 ಪರೀಕ್ಷೆ ಕೇಂದ ಸಂಭಾವನೆ ಬಿಲ್ಲು 
RE 
23 ಸಿ2/ಪಪೂಶಿಇ/ದ್ವಿ 2005-06 ಅಕ್ಟೋಬರ್‌ 2004ರ ಕೇಂದ 02.01.2006 |31.03.2006 
ಸ 
ಪಿಯಸಿ/ಪರೀಕ್ಷೆ/ ಸಂಭಾವನೆ ಬಿಲ್ಲು 
ಅಕ್ಟೋಬರ್‌ 
2004/ಕೇ.ಸ೦/ 
2005-06 
24 | ಸಿ2/ಪಪೂಶಿಇ/ಸ.ಪ. 2005-06 | ಸರ್ಕಾರಿ ಪದವಿ ಪೂರ್ವ 07.12.2005 |31.03.2006 
ಪೂ.ಕಾ/ಪ.ಭ.ಬಿ/ ಕಾಲೇಜುಗಳ ಸಿಬ್ಬಂದಿಯವರ 
ಜಾ ಪವಾಸ ಭತ್ಯೆ ಮಂಜೂರಿ 
ಹ 
ಕುರಿತು(2005-06) 
























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೧೧ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
25 ಸಿ2/ಪಪೂಶಿಇ/ದ್ವಿ 2005-06 ಖಜಾನಾದಿಕಾರಿಗಳು ಹಾಗೂ ಕ್ಷೇತ 02.01.2006 |31.03.2006 
— 
ಪಿಯುಸಿ/ಪರೀಕೆ ಶಿಕ್ಷಣಾದಿಕಾರಿಗಳ ದ್ವಿತೀಯ 
ಉೃ 
ಖ.ಅ|ೆ.ಅ/ ಪಿಯುಸಿ ಪರೀಕ್ಷಾ ಸಂಭಾವನೆ 
ಉೈ 
ಚತ ಬಿಲ್ಲುಗಳನ್ನು ಕುರಿತು 
ಬಿಲ್ಲು/2005-06 
26 | ಸಿ2/ಪಪೂಶಿಇ/ 2005-06 ದ್ವಿತೀಯ ಪಿಯುಸಿ ಪಾಯೋಗಿಕ 02.01.2006 |31.03.2006 
ಸ 
ದ್ವಿಪಿಯುಸಿ ಪಶ್ನೆ ಪರೀಕ್ಷೆ ಪಶ್ನೆ ಪತಿಕೆ ಪಾಲಕರ 
ಪಾ/ಜಾ.ದ.ಸ/ಪಾ.ಪ. ಜಾಗೃತದಳದ ಸದಸ್ಯರ ಸಂಭಾವನೆ 
ಸಾಪ 
ಸಂ.ಬಿ/2005-06 ಬಿಲ್ಲು 
27 | ಸಿ2/ಪಪೂಶಿಇ/ರಜೆ/ 2005-06 ಗಳಿಕ ರಜೆ ನಗದೀಕರಣ ದಿನಾಂಕ: |13.03.2006 |31.03.2006 
2/2005-06 01.03.2006 ರಿಂದ 
30.03.2006ರ ವರೆಗೆ 30 ದಿನಗಳ 
ಮಂಜೂರಿ ಮಾಡುವ ಕುರಿತು 
28 |ಸಿ2/ಪಪೂಶಿಇ/ಖಾಪ 2005-06 2005-06ನೇ ಸಾಲಿಗಾಗಿ ಖಾಸಗಿ 19.10.2005 |31.03.2006 
ಪೂಕಾ/ಶು.ಮ.ಪಾ/ ಪ.ಪೂ.ಕಾ.ವಿದ್ಯಾರ್ಥಿಗಳ ಶುಲ್ಕ 
2005306 ವಿನಾಯಿತಿ ಮರು ಪಾವತಿ 
ಮಂಜೂರಾತಿ ಕುರಿತು 
29 | ಸಿ2/ಪಪೂಶಿಇ/ಮಾ. 2005-06 2005ರ ಮಾರ್ಚ್‌/ ಏಪಿಲ್‌ 22.06.2005 | 31.03.2005 
ಇಲ 
ವ/ದಿಪಿಯುಸಿ ದ್ವಿತೀಯ ಪಿಯುಸಿ ವಾರ್ಷಿಕ 
ನ 
ವಾ.ಪ/ಅ.ಹೇ.ಅಂ/ವಿ. ಪರೀಕ್ಷೆಯಲ್ಲಿ ಅತೀ ಹೆಚ್ಚು ಅಂಕ 
ಮಾ/2005-06 ಪಡೆದ ವಿದ್ಯಾರ್ಥಿಗಳ ಮಾಹಿತಿ 
ಹಾಗೂ ಫಲಿತಾಂಶ ಕುರಿತು 
30 | ಸಿ2/ಪಪೂಶಿಇ/ಹೊ. 2005-06 2004-05ನೇ ಸಾಲಿನಲ್ಲಿ 08.10.2005 |31.03.2005 
ಕಾ/ಪ.ಕೇಂದ/ ಪಾರಂಭವಾದ 
ಡ್‌ ವ್‌ ವಾ 
2005-06 ಹೊ.ಪ.ಪೂ.ಕಾಲೇಜುಗಳನ್ನು 
2005-06ನೇ ಸಾಲಿನ ಪರೀಕ್ಷಾ 
ಕೇಂದಗಳಿಗೆ ಜೋಡಿಸುವ ಕುರಿತು 
ಎಸಿ 
01 | ಸಿ।/ಪಪೂಶಿಇ/ಪದಸ 2006-07 ಶೀ ವೀರಹನುಮಾನ ಪದಸ 01.04.2006 |31.03.2007 
ವ ಎಸ ಇ 
ಹುದ್ದೆ. ಹಾಜರಾತಿ/ ಇವರು ಕರ್ತವ್ಯಕ್ಕೆ ಹಾಜರಾಗಿದ್ದು 
2006-07 
02 ಸಿ1/ಪಪೂಶಿಇ/ಪರೀಕ್ಷೆ: 2006-07 ಪರೀಕ್ಷೆಯಲ್ಲಿ ನಕಲು 04.04.2006 | 31.03.2007 
07/ಶಿ.ಕ/2006-07 ಮಾಡುವವರಿಗೆ ಸಹಕರಿಸಿದವರ 
a 
ಬಗ್ಗೆ ದೂರು ಕುರಿತು 
03 ಸಿ1/ಪಪೂಶಿಇ/ಬಡ್ತಿ. 2006-07 20.04.2006 |31.03.2007 








ಕಾ.ನಿ.ವ/2006-07 








ಶೀ ಮಿಣಜಿಗಿ ಗುರಲಿಂಗಪ್ಪ ಇವರ 
ಬಡ್ತಿ ಕುರಿತು 





















































೧೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ | ಮುಕ್ತಾಯ |ಷರಾ 
KD) 
ಸಂ. ದಿನಾಂಕ ದಿನಾಂಕ 
04 ಸಿ/ಪಪೂಶಿಇ/ಸ್ವಯಂ 2006-07 | 20ವರ್ಷ ಸೇವೆ ಸಲ್ಲಿಸಿದ 22.04.2006 |31.03.2007 
.ಚಾ.ವೇ.ಬಡ್ತಿ/ ಉಪನ್ಯಾಸಕರ ವೇತನ ಬಡ್ತಿ 
2006-07 ಮಂಜೂರಿ ಬಗ್ಗೆ 
05 |ಸಿ1/ಪಪೂಶಿಐ/ಖಾ:ಟು | 2006-07 | ನಗರದಲ್ಲಿ ಅನದಿಕೃತವಾಗಿ ಮನೆ 23.04.2006 | 31.03.2007 
/2006-07 ಮಠ ನಡೆಸುತ್ತಿದುವವರು ಬಗ್ಗೆ 
ದೂರು 
06 | ಸಿ /ಪಪೂಶಿಇ/ಮಾಹಿ 2006-07 | ಮಾಹಿತಿ ಹಕ್ಕು ಅದಿನಿಯಮ 24.04.2006 |31.03.2007 
ತಿ:ಹಕ್ಕು/2006-07 ಕುರಿತು 
07 | ಸಿ1/ಪಪೂಶಿಇ/ಅನು: 2006-07 | ಅನುದಾನಿತ ಪ.ಪೂ. ಕಾಲೇಜುಗಳ 26.04.2006 (31.03.2007 
ಬಿಲ್ಲು.ಮಂಜೂರಿ:ಯೊ ವೇತನ ಬಿಲ್ಲುಗಳು ಮಂಜೂರಿ 
€ಜನೇತರ/2006-07 ಮಾಡುವ ಕುರಿತು 
08 ಸಿ1/ಪಪೂಶಿಇ/ವಿದ್ಯಾ 2006-07 | 2005-06ನೇ ಸಾಲಿನಲ್ಲಿ 28.04.2006 | 31.03.2007 
ರ್ಥಿನಿಯರ:ಶುಲ್ಕ: ವಿದ್ಯಾರ್ಥಿನಿಯ ಶುಲ್ಕ ಮರು 
ಮರುಪಾ/2006-07 ಪಾವತಿ ಕುರಿತು 
09 | ಸಿ1/ಪಪೂತಿಇ/ಅನು: 2006-07 | ಅನುದಾನಿತ ಪ.ಪೂ. ಕಾಲೇಜುಗಳ 26.04.2006 |31.03.2007 
ಬಿಲು.ಮಂಜೂರಿ: ವೇತನ ಬಿಲ್ಲುಗಳು ಮಂಜೂರಿ 
ಯೋಜನೆ /2006-07 ಮಾಡುವ ಕುರಿತು 
10 . ಸಿ।/ಪಪೂಶಿಇ/ಕಾಲ 2006-07 ಉಪನ್ಯಾಸಕರ 10ವರ್ಷ ಸೇವೆ 09.05.2006 | 31.03.2007 
ಮಿತಿ ಬಡಿ/2006-07 ಸಲ್ಲಿಸಿದ ಕಾಲಮಿತಿ ವೇತನ ಬಡ್ತಿ 
ಕುರಿತು 
11 . ಸಿ।/ಪಪೂಶಿಇ/ಪರಿ:ಅ: | 2006-07 ಉಪನ್ಯಾಸಕರ ಪರಿವಿಕ್ಷಣಾ ಅವದಿ 12.05.2006 |31.03.2007 
ಘೋ/2006-07 ಘೋಷಣೆ ಬಗ್ಗೆ 
12 |ಸಿ1/ಪಪೂಶಿಇ/ಜಿ.ಪಿ. 2006-07 | ಜಿ.ಪಿ.ಎಫ್‌. ಅಂತಿಮ ಡಾ 05.06.2006 | 31.03.2007 
ಡು 
ಎಫ್‌:ಅಂತಿಮ ಮಾಡುವ ಕುರಿತು 
ಡಾ/2006-07 
KS) 
13 |ಸಿ1/ಪಪೂಶಿಇ/20: 2006-07 ಉಪನ್ಯಾಸಕರ 20ವರ್ಷ ಸೇವೆ 06.06.2006 | 31.03.2007 
ವರ್ಷ.ಆವೇ.ಶೀ/200 ಸಲ್ಲಿಸಿದ ಕುರಿತು ಆಯ್ಕೆ ಕಾಲಿಕ 
ಡು 
6-07 ವೇತನ ಶೇಣಿ ಕುರಿತು 
ಡು 
14 | ಸಿ1/ಪಪೂತಿಇ/ಪಾ.ಪ 2006-07 | ಪಾಚಾರ್ಯರ ಪರಿವರ್ತಿತ ರಜೆ 28.06.2006 | 31.03.2007 
ಡು ಡು 
ರಿ:ರಜೆ/2006-07 ಮಂಜೂರಿ ಬಗ್ಗೆ 
15 |ಸಿ1/ಪಪೂಶಿಅ/ಇತರೆ/ 2006-07 | ಇತರೆ ಕಾಗದ ಪತಗಳ ಕುರಿತು 13.07.2006 | 31.03.2007 
ಡು 
2006-07 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೧೩ 
ಕ್ಷ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಹೆ 
ಸಂ. ದಿನಾಂಕ ದಿನಾಂಕ 
16 |ಸಿ1/ಪಪೂಶಿಇ/ಖಾ.ವಿ. 2006-07 | ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ 01.08.2006 | 31.03.2007 
ಸಂಸ್ಥೆ/ವಿಮೆ/ ಕಾರ್ಯನಿರ್ವಹಿಸುತ್ತಿರುವ 
2006-07 ಸಿಬ್ಬಂದಿಯವರ ಕಾರ್ಮಿಕ ವಿಮೆ 
ಸೌಲಭ್ಯ ಕುರಿತು 
17 ಸಿ/ಪಪೂಶಿಇ/ನ್ಯಾಯ 2006-07 ಟ್ಯಾಗೋರ ಕಾಲೇಜಿನ ಶೀ ಸೈಫನ್‌ 01.08.2006 |31.03.2007 
med 
ಲಯ:ಪತ;ವ್ಯ/ ಉಪನ್ಯಾಸಕರ ವರ್ಗಾವಣೆ ಕುರಿತು 
ಇ 
2006-07 
18 | ಸಿ।/ಪಪೂಶಿಇ/ಪಭಾರಿ 2006-07 ಪಭಾರಿ ಉಪನ್ಯಾಸಕರ ಸಹ ಶಿಕ್ಷಕರ 05.08.2006 |31.03.2007 
ವಿ ಜಾ 
:ಉಪ:ಸ್ಥಾನಪನ್ನ/ ಸ್ಥಾನಪನ್ನ ವೇತನ ಬಡ್ತಿ ಕುರಿತು 
2006-07 
10 ಸಿ1/ಪಪೂಶಿಇಸ್ಥಗಿತ. 2006-07 ಸ್ಥಗಿತ ವೇತನ ಬಡ್ತಿ ಮಂಜೂರಿ 05.08.2006 |31.03.2007 
ವೇತನ/2006-07 ಬಗ್ಗೆ 
20 | ಸಿ।/ಪಪೂಶಿಇ/2004 2006-07 | 2004-05ನೇ ಸಾಲಿನಲ್ಲಿ ಅತಿ 05.08.2006 |31.03.2007 
-05:57-ಅ.ಹೆ.ಅ೦ಕ/ ಹೆಚ್ಚು ಅಂಕ ಪಡೆದ ಪರಿಶಿಷ್ಠ 
2006307 ಪಂಗಡ ವಿದ್ಯಾರ್ಥಿಗಳ ಕುರಿತು 
21 | ಸಿ।/ಪಪೂಶಿಇ/ಉಪ: 2006-07 ಉಪನ್ಯಾಸಕರ ಗೈರು ಹಾಜರಿ 16.08.2006 |31.03.2007 
ಗೈ.ಹಾ/2006-07 ಕುರಿತು 
22 | ಸಿ।/ಪಪೂಶಿಇ/ 2006-07 | 2007-08ನೇ ಸಾಲಿನ ಆಯವ್ಯಯ 18.10.2006 |31.03.2007 
2007-08: ಅಂದಾಜು 
ಆಯವ್ಯಯ/ 
2006-07 
23 |ಸಿ1/ಪಪೂಶಿಇ/ವಾಸ 2006-07 ಶೀ ವಾಸವಿ ಪ.ಪೂ.ಕಾಲೇಜು 27.10.2006 |31.03.2007 
ಇತಿ 
ವಿ:ಸಿಮ್‌:ಕಾ/ ಸಿಂಧನೂರು ಇವರ ಕಾಲೇಜಿನ 
ಇ 
2006-07 ಹೆಸರು ಕುರಿತು 
24 |ಸಿ1/ಪಪೂಶಿಇ/ 2006-07 ಮೆಥೋಡಿಸ್ಟ್‌ ಕಾಲೇಜಿನ ಇಂಗ್ಲೀಷ್‌ 13.09.2006 | 31.03.2007 
ಮೆಥೋ:ಇಂಗೀಷ್‌: ಉಪನ್ಯಾಸಕರ ಬಡ್ತಿ ಕುರಿತು 
ಬಡ್ತಿ/2006-07 
25 | ಸಿ|/ಪಪೂಶಿಇ/ಖಾ: 2006-07 | ಖಾಸಗಿ ಟೂಟೂರಿಯಲ್‌ಸ್ಪ 03.08.2006 | 31.03.2007 
ಟೂ:ಮ:ಪಾಠ/ ಮನೆ ಪಾಠ ಕುರಿತು 
2006-07 
26 | ಸಿ।/ಪಪೂಶಿಇ/ಕಾಯ 2006-07 2006-07ನೇ ಸಾಲಿನಲ್ಲಿ 27.07.2006 |31.03.2007 
೯ಗಾರ/2006-07 ವಿಷಯವಾರು ಕಾರ್ಯಾಗಾರ 
ಏರ್ಪಡಿಸುವ ಕುರಿತು 

































































೧೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
27 | ಸಿ1/ಪಪೂಶಿಇ/ಅ.ಪೆ:ಸ 2006-07 | 2006-07ನೇ ಸಾಲಿನಲ್ಲಿ ವೃತ್ತಿ 01.07.2006 |31.03.2007 
೦ದರ್ಶನ:ಆಯ್ಕೆ/ ಶಿಕ್ಷಣ ಕೋರ್ಸ್‌ಗಳಲ್ಲಿ ಪಾಸಾದ 
2006307 ವಿದ್ಯಾರ್ಥಿಗಳ ಅಪೆ೦ಟಿಶಿಪ್‌ ಕುರಿತು 
ತ 
28 | ಸಿ|/ಪಪೂಶಿಇ/ವರ್ಗಾ 2006-07 | ಅಲಬನೂರು ಕಾಲೇಜಿನ 16.11.2006 |31.03.2007 
/ಬಿಡು/ದೂರು/ ಉಪನ್ಯಾಸಕರ ಬಿಡುಗಡೆ ಸಂಬಂಧ 
2006307 ಕಮ ಜರುಗಿಸಿದ ಬಗ್ಗೆ 
29 |ಸಿ1/ಪಪೂಶಿಇ/ಉ.ನಾ. 2006-07 ಉಪನ್ಯಾಸಕರ 01.01.1986 ರಿಂದ 102.02.2007 | 31.03.2007 
ವೇ.ಪೂ.ನಿ/2006-07 ವೇತನ ನಿಗದಿ ಪಡಿಸುವ ಕುರಿತು 
30 | ಸಿ1/ಪಪೂಶಿಇ/ಪಾ:ಉ 2006-07 ಪಾಚಾರ್ಯರ/ಉಪನ್ಯಾಸಕರ 13.09.2006 31.03.2007 
ಎ Re 
:ವಯೋನಿವೃತ್ತಿ/ ವಯೋ ನಿವೃತ್ತಿ ಕುರಿತು 
2006-07 
31 | ಸಿ।/ಪಪೂಶಿಇ/ಖಾ.ಟ 2006-07 ಅನದಿಕೃತ ಖಾಸಗಿ ಟೂಟೂರಿಯಲ್‌ 19.06.2006 |31.03.2007 
ೂ್ಲಾಸ್‌/2006-07 ಕುರಿತು 
32 : ಸಿ।/ಪಪೂಶಿಇ/ದೇ:ಕಾ/ | 2006-07 |ಶೀ ನಾಗರಾಜಯ್ಯ ಉಪನ್ಯಾಸಕರ, 27.12.2006 |31.03.2007 
ಜಾತ 
ಉಪನ್ಯಾಸಕರು/ ಬಾಲಕರ ಪ.ಪೂ.ಕಾಲೇಜು ಇವರ 
2006307 ದೂರಿನ ಕುರಿತು 
33 (/ ಸಿ/ಪಪೂಶಿಇ/ಪದಸ/ 2006-07 | ವೀರ ಹನುಮಾನ ಪದಸ ಇವರ 04.12.2006 |31.03.2007 
ಆ ಇತ 
ಅ/ಕಾ/ವೇ/ಬಡ್ಡಿ/ 20ವರ್ಷ ಆಯ್ಕೆ ಕಾಲಿಕ ವೇತನ 
2006-07 ಬಡ್ತಿ ಕುರಿತು 
34 ಸಿ1/ಪಪೂಶಿಇ/ಪರೀಕ್ಷೆ. 2006-07 | ಮಾರ್ಚ್‌-2007ರ ದ್ವಿತೀಯ 11.10.2006 |31.03.2007 
ಕೇಂದ/2006-07 ಪಿಯುಸಿ ಪರೀಕಾ ಕೇಂದಗಳ 
ಕು ೨ 
ಕುರಿತು 
35 ( ಸಿ/ಪಪೂಶಿಇ/ಜಾಲ 2006-07 ಜಾಲಹಳ್ಳಿಯಲ್ಲಿ ಸರ್ಕಾರಿ 14.08.2006 |31.03.2007 
ಹಳಿ:ಕಾ:ಊಹೊ:ಕಾ. ಪ.ಪೂ.ಕಾಲೇಜು ಮಂಜೂರಿಗಾಗಿ 
೪ 
ಬೇಡಿಕೆ/2006-07 ಪಾ ಕುಂತು 
36 ಸಿ1/ಪಪೂಶಿಇ/ಗಿಲ್ಲೆ: 2006-07 ಗಿಲ್ಲೇಸುಗೂರಿನಲ್ಲಿ ಸರ್ಕಾರಿ 16.05.2006 | 31.03.2007 
ಹೊ.ಪಿಯುಕಾ/ ಪ.ಪೂ.ಕಾಲೇಜು ಮಂಜೂರಿಗಾಗಿ 
2006-07 ಪ್ರಸ್ತಾವನೆ 
37 (ಸಿ1/ಪಪೂಶಿಇ/ 2006-07 ಮುನ್ನೂರವಾಡಿ ರಾಯಚೂರಿನಲ್ಲಿ 16.05.2006 |31.03.2007 
ಮುನ್ನೂರವಾಡಿ:ಹೊ: ಹೊಸ ಪ.ಪೂ.ಕಾಲೇಜು 
ಪಿಯುಕಾ/2006-07 ಮಂಜೂರಿಯ ಕುರಿತು 
38 |ಸಿ1/ಪಪೂಶಿಇ/ 2006-07 |ಶೀ ಜಂಬಣ್ಣ, ಅದೀಕ್ಷಕರು, ಇವರ 30.06.2006 |31.03.2007 
ಸ 
ಅದ್ಮೀಕ್ಷಕ ನಿವೃತ್ತಿ ಕುರಿತು 
ನಿವೃತ್ತಿ/2006-07 



























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೧೫ 
ಕ; ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ನ 
ಸಂ. ದಿನಾಂಕ ದಿನಾಂಕ 
39 ಸಿ1/ಪಪೂಶಿಇ/ನ್ಯಾ: 2006-07 ನ್ಯಾಯಮೂರ್ತಿ 07.12.2006 |31.03.2007 
ಸದಶಿವ:ಆಯೋಗ/ ಶೀ ಎ.ಜೆ.ಸದಾಶಿವ ವಿಚಾರಣಾ 
ಬಹಿ 
2006307 ಆಯೋಗಕ್ಕೆ ಸಲ್ಲಿಸಿದ ವರದಿ 
40 |ಸಿ1/ಪಪೂಶಿಇ/ಹೊ: 2006-07 2006-07ನೇ ಸಾಲಿನಲ್ಲಿ ಹೊಸ 13.07.2006 |31.03.2007 
ಪ.ಪೂ.ಕಾ/2006-07 ಪ.ಪೂ.ಕಾಲೇಜು ಮಂಜೂರಾದ 
ಬಗೆ 
(ಸ 
41 |ಸಿ1/ಪಪೂಶಿಇ/ಹೊ: 2006-07 2007-08ನೇ ಸಾಲಿಗಾಗಿ ಹೊಸ 23.12.2006 |31.03.2007 
2006-07 
42 | ಸಿ।/ಪಪೂಶಿಇ/ಖಾಸಗಿ 2006-07 | ಅನುದಾನಿತ ಕಾಲೇಜುಗಳ ಶಿಕ್ಷಣ 03.01.2007 |31.03.2007 
:ಕಾ:ಮಾಹಿತಿ/ ಸಂಸ್ಥೆಗಳ ನವೀಕರಣದ ಬಗ್ಗೆ 
2006-07 
43 | ಸಿ।/ಪಪೂಶಿಇ/ಉ:ವಿ: 2006-07 ಉಪನ್ಯಾಸಕರ 15 ವರ್ಷದ ಸೇವೆ 24.01.2007 31.03.2007 
ಬಡ್ತಿ/2006-07 ಪೂರ್ಣ ಗೊಂಡ ಕಾಲಮಿತಿ ಬಡ್ತಿ 
ಬಗೆ 
(ಸ 
44 | ಸಿ।/ಪಪೂಶಿಇ/ಉಪ. 2006-07 | ಶೀ ರಾಠೋಡ್‌ ಮನೂರ ಠಾಕೂ, (02.02.2007 |31.03.2007 
Ps ಇಸಿ 
ತಿದ್ದುಪಡಿ/2006-07 ಉಪನ್ಯಾಸಕರು ಗಬ್ಬೂರು ಇವರ 
ಜೇಷ್ಠತಾ ಪಟ್ಟಿಯ ತಿದ್ದುಪಡಿ 
ಎ 
ಕುರಿತು 
45 ಸಿ1/ಪಪೂಶಿಇ/ನಿವೃತ್ತಿ/ 2006-07 | ಶೀಮತಿ ಶೈಲಾಜ ಸುಲಾನಾ, ದ್ವಿದಸ 20.02.2007 | 31.03.2007 
pf) ನ) ೯ ಮ [5 
2006-07 ಪಿನ್ಸ್‌ಸ್‌ ಫಾತಿಮಾ ಕಾಲೇಜಿನ 
ಸ 
ಪಿಂಚಣಿ ಪಕರಣ ಕುರಿತು 
ಶಾಖೆ 
46 ಸಿ1/ಪಪೂಶಿಇ/ಖಾಸಗಿ 2006-07 ಜಿಲ್ಲೆಯ ಅನುದಾನರಹಿತ 28.02.2007 |31.03.2007 
:ಸ೦ಸ್ಥೆ:ವಿವರ/ ಪ.ಪೂ.ಕಾಲೇಜುಗಳ ಸಂಸ್ಥೆಗಳ 
2006-07 ನವೀಕರಣ ಇತರೆ ಮಾಹಿತಿ 
47 ಸಿ1/ಪಪೂಶಿಇ/ರಿವ: 2006-07 2006-07ನೇ ಸಾಲಿಗೆ 01.02.2007 | 31.03.2007 
ಡೆಸ್ಟ್‌/2006-07 ಕಾಲೇಜುಗಳಿಗೆ ರಿವರ್ಸೆಬಲ್‌ ಡೆಸ್ಕ್‌ 
ಖರೀದಿ ಮಾಡುವ ಕುರಿತು 
ಅನುದಾನ ಬಿಡುಗಡೆ 
48 ಸಿ1/ಪಪೂಶಿಇ/ 2006-07 | ಅನುದಾನ ಬಿಡುಗಡೆ ಬಗ್ಗೆ ಡ್ಲಾಪಿ 23.06.2006 | 31.03.2007 








ಅನುದಾನ:;ಫ್ಲಾಪಿ/ 


2006-07 








ಮಾಡುವ ಕುರಿತು 












































೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ 
ಷ್‌ 
ಸಂ. ದಿನಾಂಕ ದಿನಾಂಕ 
01 | ಸಿ3/ಪಪೂಶಿಇ/ 2006-07 | 2006-07ನೇ ಸಾಲಿಗಾಗಿ 29.12.2006 |31.03.2007 
ಸಾದಿಲಾರು ಕಾರ್ಯಾಲಯ ಸಾದಿಲ್ವಾರು 
0 
ಬಿಲ್ಲೂ/ಸಂಭಾವನೆ/ ಪರೀಕ್ಷೆಗೆ 
2006-07 ಸಂಬಂದಿಸಿದ ವಿವಿಧ ಸಂಭಾವನೆ 
ಬಿಲ್ಲುಗಳು 
02 | ಸಿ3/ಪಪೂಶಿಇ/ಸಾ.ಬಿ/ 2006-07 | 2006-07ನೇ ಸಾಲಿಗಾಗಿ 30.12.2006 |31.03.2007 
ಸಂಬಾವನೆ/ಟಿವಿಟಿ/ ಕಾರ್ಯಾಲಯ ಸಾದಿಲ್ವಾರು 
2006-07/41 ಸಂಬಂದಿಸಿದ ವಿವಿಧ 
ಸಂಭಾವನೆ:ಸಮಾಗಿ 
[| 
ಖರೀದಿಗೆ:ದೂರವಾಣಿ ಬಿಲ್ಲು ಅಂಚೆ 
ಚೀಟಿ 
ಬಿಲ್ಲುಗಳು 
03 | ಸಿ3/ಪಪೂಶಿಇ/ಸಾ.ಬಿ/ 2006-07 | 2006-07ನೇ ಸಾಲಿಗಾಗಿ ಸಮಾಗಿ  |02.01.2007 |31.03.2007 
ಆ 
ಸಂಬಾವನೆ/ಟಿವಿಟಿ/ ಖರೀದಿಗೆ ಕುರಿತು ಸಾದಿಲ್ವಾರು 
2006-07 ಬಿಲ್ಲುಗಳು 
04 | ಸಿ3/ಪಪೂಶಿಇ/ಸಾ.ಬಿ/ 2006-07 | 2006-07ನೇ ಸಾಲಿಗಾಗಿ ಸಮಾಗಿ |20.01.2007 |31.03.2007 
ಭ್ರ 
ಸಂಬಾವನೆ/ಟಿವಿಟಿ/ ಖರೀದಿಗೆ ಕುರಿತು ಸಾದಿಲ್ವಾರು 
2006-07 ಬಿಲ್ಲುಗಳು 
05 | ಸಿ3/ಪಪೂಶಿಇ/ಪಾ.ಪ 2006-07 | 2006-07ನೇ ಸಾಲಿನಲ್ಲಿ ನಡೆದ 06.02.2007 | 31.03.2007 
ರಿಸಂಪ/2006-07 ವೃತ್ತಿ ಶಿಕಣದ ಪಾಯೋಗಿಕ ಪರೀಕೆ 
Ne: ವಂ ಯ ಇತ ಖೈ 
ಹಾಗೂ ವಾರ್ಷಿಕ ಪರೀಕ್ಷೆಗೆ 
ಸಂಬಂದಿಸಿದಂತೆ ಕೇಂದ 
ಆ 
ಸಂಭಾವನೆ 
ಬಿಲ್ಲುಗಳು 
06 | ಸಿ3/ಪಪೂಶಿಇ/ಸಾ.ಬಿ/ 2006-07 | 2006-07ನೇ ಸಾಲಿಗಾಗಿ 02.01.2007 |31.03.2007 
ಸಂಬಾವನೆ/ಟಿವಿಟಿ/ ಸಾದಿಲ್ವಾರು ಪರೀಕ್ಷೆಗೆ ಸಂಬಂದಿಸಿದ 
2006-07 ಬಿಲ್ಲುಗಳು ಸಮಾಗಿ ಖರೀದಿ 
ಎವೆ 
ಬಿಲ್ಲುಗಳು 
01 | ಸಿ1/ಪಪೂಶಿಇ/ಉಪ: 2007-08 ಸ್ಥಾನ ಪನ್ನ ಬಡ್ತಿ ವಿವರಗಳು 09.04.2007 | 31.03.2008 
ಬಡ್ತಿ/2007-08 
02 ಸಿ1/ಪಪೂಶಿಇ/ಎಕ್ಲೊ 2007-08 ಇಕೋಕ್ಷಬ್‌ ಬಗ್ಗೆ 11.04.2007 |31.03.2008 
ಕಬ್‌ /2007-08 
03 |ಸಿ1/ಪಪೂಶಿಇ/ 2007-08 ಸಿಬ್ಬಂದಿ ಕಡತ 16.04.2007 | 31.03.2008 








ಸಿಬ್ಬಂದಿ/2007-08 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೧೭ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಡು 
ಸಂ. ದಿನಾಂಕ ದಿನಾಂಕ 
04 | ಸಿ।/ಪಪೂಶಿಇ/ 2007-08 | 2007-08ನೇ ಸಾಲಿನ ಪಿಯು 18.04.2007 | 31.03.2008 
ದಾಖಲಾತಿ:ಪವೇಶ/ ತರಗತಿಗಳ ದಾಖಲಾತಿ ವಿವರಗಳು 
ಡು 
2007-08 
05 ( ಸಿ/ಪಪೂಶಿಇ/ 2007-08 | ಮಾಹಿತಿ ಹಕ್ಕು ಕುರಿತು ಸಂಪುಟ-3 |18.04.2007 |31.03.2008 
ಮಾಹಿತಿ 
ಹಕ್ಕು/2007-08 
06 | ಸಿ।/ಪಪೂಶಿಇ/ಸಿಆರ್‌/ | 2007-08 © ಸಿದ್ದಪ್ಪ ವೀರಪ ಇವರ 19.04.2007 | 31.03.2008 
ಸ Ww Ww 
2007-08 ಸಿ.ಆರ್‌.ವರದಿಗಳ ಬಗ್ಗೆ 
07 ( ಸಿ/ಪಪೂಶಿಇ/ಮಾಹಿ 2007-08 | ಮಾಹಿತಿ ಹಕ್ಕು ಕುರಿತು ಸಂಪುಟ-1 19.04.2007 |31.03.2008 
ತಿ ಹಕ್ಕು/2007-08 
08 |ಸಿ1/ಪಪೂಶಿಇ/ 2007-08 | ಶೀ ಜಿ.ಎಂ.ಹಿರೇಮಠ ಇವರ 18.04.2007 |31.03.2008 
ಡು 
ಸಾಮಾನ್ಯ ಭವಿಷ್ಯ ಜಿ.ಪಿ.ಎಫ್‌ ಸಾಲ ಕುರಿತು 
ನಿದಿ/2007-08 
09 ಸಿ1/ಪಪೂಶಿಇ/ಸಿಬ್ಬ: 2007-08 | ಕಾಲೇಜುಗಳ ಹಾಗೂ ಕಛೇರಿ 21.04.2007 | 31.03.2008 
ಮಾಹಿತಿ/2007-08 ಸಿಬ್ಬಂದಿಯವರ ಮಾಹಿತಿ ಕುರಿತು 
10 ಸಿ1/ಪಪೂಶಿಇ/ಲೆಕ್ಕ 2007-08 | ಅನುದಾನ ಬಿಡುಗಡೆ ಕುರಿತು 21.04.2007 | 31.03.2008 
ಪತ/ಆಯವ್ಯಯ/ 
ಡು 
2007-08 
11 | ಸಿ1/ಪಪೂಶಿಇ/ಎಸ್‌.ಆ | 2007-08 ನಿವೃತ್ತಿ ಪಕರಣ 21.04.2007 | 31.03.2008 
ಈಸು 
ರ್‌/2007-08 
12 | ಸಿ।/ಪಪೂಶಿಇ/ಮಾಹಿ 2007-08 | ಮಾಹಿತಿ ಹಕ್ಕು ಅದಿನಿಯಮದ 21.04.2007 | 31.03.2008 
ತಿ ಹಕ್ಕು/2007-08 ವರದಿಗಳ ಕುರಿತು 
13 | ಸಿ/ಪಪೂಶಿಇ/ಮಾಹಿ 2007-08 | ಮಾಹಿತಿ ಹಕ್ಕು ಕುರಿತು ಸಂಪುಟ- 24.04.2007 | 31.03.2008 
ತ್ರಿ ಹಕ್ಕು/2007-08 2 
14 | ಸಿ1/ಪಪೂಶಿಇ/ಅನು: 2007-08 | 2007-08ನೇ ಸಾಲಿನ ಅನುದಾನಿತ 25.04.2007 |31.03.2008 
ಕಾ.ವೇ:ಬಿಲ್ಲು/ ಕಾಲೇಜುಗಳ ವೇತನ ಬಿಲ್ಲುಗಳ 
2007-08 ಕುರಿತು (ಯೋಜನೇತರ) 
ಸಂಪುಟ-1 
15 | ಸಿ।/ಪಪೂಶಿಇ/ಅನು: 2007-08 | 2007-08ನೇ ಸಾಲಿನ ಅನುದಾನಿತ 125.04.2007 | 31.03.2008 
ಕಾ.ವೇ:ಬಿಲ್ಲು/ ಕಾಲೇಜುಗಳ ವೇತನ ಬಿಲ್ಲುಗಳ 
RAL 
2007-08 ಕುರಿತು (ಯೋಜನೆ) ಸಂಪುಟ-2 
16 |ಸಿ1/ಪಪೂಶಿಇ/ಸಾ. 2007-08 |2007-08 ಹೊಸ ಸ.ಪ.ಪೂ. 08.05.2007 | 31.03.2008 
ಹೊ.ಕಾ/2007-08 ಕಾಲೇಜು ಪಸ್ತಾವನೆ 

































































೧೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ ಷರಾ 
ನ 
ಸಂ. ದಿನಾಂಕ ದಿನಾಂಕ 
17 | ಸಿ।/ಪಪೂಶಿಇ/ 2007-08 | 2007-08ನೇ ಸಾಲಿನಲ್ಲಿ ಪಿಯುಸಿ  !17.05.2007 | 31.03.2008 
ಪಿಯುಸಿ ಪವೇಶ ಪವೇಶಕ್ಕೆ ಹೆಚ್ಚಿನ ಶುಲ್ಕ 
ಶುಲ್ಕ/2007-08 
18 ಸಿ1/ಪಪೂಶಿಇ/ಟ್ಯೂ. 2007-08 | ನಿಯಮ ಬಾಹಿರ ಮನೆ ಪಾಠ 17.05.2007 | 31.03.2008 
ಕ್ಲಾಸ್‌/2007-08 ನಡೆಸುತ್ತವರರ ಕುರಿತು ಸಂಪುಟ-1 
19 ಸಿ1/ಪಪೂಶಿಇ/ಟ್ಯೂ. 2007-08 | ನಿಯಮ ಬಾಹಿರ ಮನೆ ಪಾಠ 17.05.2007 | 31.03.2008 
ಕ್ಲಾಸ್‌/2007-08 ನಡೆಸುತ್ತವರರ ಕುರಿತು ಸಂಪುಟ-2 
20 ಸಿ1/ಪಪೂಶಿಇ/ಟ್ಯೂ. 2007-08 ನಿಯಮ ಬಾಹಿರ ಮನೆ ಪಾಠ 17.05.2007 | 31.03.2008 
ಕ್ಲಾಸ್‌/2007-08 ನಡೆಸುತ್ತವರರ ಕುರಿತು ಸಂಪುಟ-3 
21 ಸಿ1/ಪಪೂಶಿಇ/ಟ್ಯೂ. 2007-08 ನಿಯಮ ಬಾಹಿರ ಮನೆ ಪಾಠ 17.05.2007 | 31.03.2008 
ಕ್ಲಾಸ್‌/2007-08 ನಡೆಸುತ್ತವರರ ಕುರಿತು ಸಂಪುಟ-4 
22 |ಸಿ1/ಪಪೂಶಿಇ/ಹೊಸ 2007-08 2007-08ನೇ ಸಾಲಿನ ಹೊಸ 18.05.2007 |31.03.2008 
ಸಂಯೋಜನೇತ /200 ಕಾಲೇಜುಗಳ ಪಸಾವನೆ, ಖಾಸಗಿ 
ಎ ಬಮ 
7-08 ಕಾಲೇಜುಗಳಿಗೆ ಸಂಯೋಜನೆ 
23 . ಸಿ।/ಪಪೂಶಿಇ/ಹೊ. 2007-08 2007-08ನೇ ಸಾಲಿನ ಹೊಸ 28.05.2007 | 31.03.2008 
ಕಾ.ಪ/2007-08 ಕಾಲೇಜುಗಳ ಪಸಾವನೆ, 
ದಂ 
4 ಸಂಯೋಜನೆ ಮಂಜೂರಾತಿ 
24 | ಸಿ।/ಪಪೂಶಿಇ/ಜ.ಒ. 2007-08 | ಸರ್ಕಾರಿ ಜಮೀನು ಒತ್ತುವರಿ 08.06.2007 |31.03.2008 
ಮಾ/2007-08 ಮಾಡಿರುವ ಮಾಹಿತಿ ಹಾಗೂ 
ತೆರವುಗೊಳಿಸುವ ಬಗೆ 
(ಸ 
25 | ಸಿ।/ಪಪೂಶಿಇ/ಉಪ: 2007-08 ಉಪನ್ಯಾಸಕರ ಪರಿವೀಕ್ಷಣಾ ಅವದಿ 128.06.2007 | 31.03.2008 
ಪರೀ:ಘೋಷಣೆ/ ಘೋಷಣೆ ಕುರಿತು 
2007-08 
26 | ಸಿ।/ಪಪೂಶಿಇ/ಉಪನ 2007-08 2007-08ನೇ ಸಾಲಿಗೆ 14.06.2007 | 31.03.2008 
ಸ್ಯಾಸಕರ:ನಿಯೋಜನೆ/ ಉಪನ್ಯಾಸಕರ ನಿಯೋಜನೆ 
2007-08 ಕುರಿತು 
27 ಸಿ1/ಪಪೂಶಿಇ/ಶುಲ್ಕ: 2007-08 ಪ.ಜಾತಿ/ಪಂಗಡ/ಹೊರತು ಪಡಿಸಿ 10.07.2007 | 31.03.2008 
ವಿನಾಯಿತಿ/2007-08 ಇತರೆ ಹೆಣ್ಣು ಮಕ್ಕಳ ಶುಲ್ಕ 
ವಿನಾಯತಿ ಕುರಿತು 
28 | ಸಿ1/ಪಪೂಶಿಇ/ 2007-08 2007ರ ಪರಿಷ್ಕೃತ ವೇತನ ನಿಗದಿ 22.06.2007 | 31.03.2008 
ಪರಿಷ್ಕೃತ:ವೇ.ನಿ/ ಬಗ್ಗೆ 
2007-08 



























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೧೯ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
29 / ಸಿ।/ಪಪೂಶಿಇ/ಆಂ:ಅ 2007-08 | ಆಂತರಿಕ ಅಂಕಗಳ ಅಧ್ಯಯನ 06.06.2007 | 31.03.2008 
೦ಕ:ಸಬೆ/2007-08 ಸಮಿತಿ ಸಭೆ ಕುರಿತು 
30 | ಸಿ।/ಪಪೂಶಿಇ/ಹೊ. 2007-08 2006-07 ಮತ್ತು 2007-08ನೇ 02.06.2007 | 31.03.2008 
ಕಾ:ಪವೇಶ:ಪ:ಪಾ/ ಸಾಲಿನಲ್ಲಿನ ಸ.ಪ.ಪೂ. 
J ಆ ಎ 
2007308 ಕಾಲೇಜುಗಳಲ್ಲಿ ಪವೇಶ ಪಕಿಯೆ 
ದ ರ 
ಬಗೆ 
(ಸ 
31 | ಸಿ/ಪಪೂಶಿಇ/ಬೋಧ | 2007-08 | ಬೋಧಕೇತರ ಸಿಬ್ಬಂದಿಯವರ 25.06.2007 | 31.03.2008 
ಕೇತರ ಜೆ:ಪಟ್ಟಿ/ ಜೇಷ್ಠತಾ ಪಟ್ಟ 
2007-08 
32 | ಸಿ1/ಪಪೂಶಿಇ/ಖಾಸಗಿ 2007-08 ಖಾಸಗಿ 13.06.2007 31.03.2008 
ಕಾ:ಆಡಿಟ್‌:ವ/ ಅನುದಾನಿತ/ಅನುದಾನರಹಿತ 
2007308 ಪದವಿ ಪೂರ್ವ ಕಾಲೇಜುಗಳ 
ಆಡಳಿತ ಮಂಡಳಿಗಳ ಆಡಿಟ್‌ ಬಗ್ಗೆ 
33 (/ ಸಿ/ಪಪೂಶಿಇ/ಪಜಾ: 2007-08 ಪ.ಜಾತಿ ಆಡಳಿತ ಮಂಡಳಿಗಳ 13.06.2007 31.03.2008 
ಖಾ:ಅನು:ಕಾ/ ಖಾಸಗಿ ಅನುದಾನಿತ ಕಾಲೇಜುಗಳ 
2007-08 ಕುರಿತು 
34 | ಸಿ1/ಪಪೂಶಿಇ/ಉಪ: 2007-08 ಸ್ನಾತಕೋತ್ತರ ಪದವಿ ಪಡೆದ 29.06.2007 | 31.03.2008 
ಸ್ಥಾನ:ಪನ್ನ ಪೌಶಾ. ಶಿಕ್ಷಕರಿಗೆ ಬಡ್ತಿ ನೀಡುವ 
ಬಡ್ತಿ/2007-08 ಬಗ್ಗೆ 
35 ಸಿ1/ಪಪೂಶಿಇ/ಹೆಚ್ಚುವ 2007-08 2007-08ನೇ ಸಾಲಿನಲ್ಲಿ ಖಾಸಗಿ 08.06.2007 31.03.2008 
ರಿ:ವಿ:ದಾಖಲು/ ಕಾಲೇಜುಗಳಲ್ಲಿ ಹೆಚ್ಚಿನ 
2007-08 ವಿದ್ಯಾರ್ಥಿಗಳ ದಾಖಲು ಮಾಡುವ 
ಬಗೆ 
(ಸ 
36 ಸಿ1/ಪಪೂಶಿಇ/ನ್ಯಾ: 2007-08 ಶೀ ಟಿ.ಕೆ.ಪೂಜಾರ್‌ ಇವರು ತಮ್ಮ 05.06.2007 |31.03.2008 
ತೆ 
ವರ್ಗ/2007-08 ವರ್ಗಾವಣೆ ಕುರಿತು 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವ 
ಬಗ್ಗೆ 
(ಸ 
37 (ಸಿ1/ಪಪೂಶಿಇ/ಖಾಸಗಿ 2007-08 ಖಾಸಗಿ ಅನುದಾನಿತ 03.07.2007 | 31.03.2008 
:ಅ:ಕಾ:ಬೋಧಕೇತರ/ ಪ.ಪೂ.ಕಾಲೇಜುಗಳಲ್ಲಿ ಅನುದಾನಕ್ಕೆ 
2007-08 ಒಳ ಪಡದೇ ಇರುವ ಸಿಬ್ಬಂದಿ 
ಬಗ್ಗೆ 
(ಸ 
38 ಸಿ1/ಪಪೂಶಿಇ/ಅದೀಕ್ಷ 2007-08 ಸಾರ್ವಜನಿಕ ಶಿಕ್ಷಣ ಇಲಾಖೆಯ 03.07.2007 | 31.03.2008 
ರ:ಹಾ:ವರದಿ/ ಅದೀಕ್ಷಕರ ಹುದ್ದೆಗೆ ಸ್ಥಾನ ಪನ್ನ 
2007-08 ಬಡ್ತಿ ಕುರಿತು 

































































೧೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
39 ಸಿ1/ಪಪೂಶಿಇ/ಸಿಬ್ಬಂ 2007-08 1995-2005ರ ಅವದಿಯಲ್ಲಿ 26.07.2007 | 31.03.2008 
ದಿ:ನೇ:ನೇ:ವಿವರ/ ಮಾಡಲಾಗಿರುವ ನೇರ ನೇಮಕಾತಿ 
2007-08 ಜಾತಿವಾರ ವಿವರ 
40 | ಸಿ।/ಪಪೂಶಿಇ/ 2007-08 ಕಾಲಮಿತಿ, ಸ್ವಯಂಚಾಲಿತ ವೇತನ 28.07.2007 | 31.03.2008 
ಕಾಲಮಿತಿ/ಸ್ವ ಚಾ.ವೇ/ ಬಡ್ತಿ ಕುರಿತು 
2007-08 
41 ಸಿ1/ಪಪೂಶಿಇ/ಸ್ವಾಚಾ 2007-08 ಉಪನ್ಯಾಸಕರ ಸ್ವಯಂ ಚಾಲಿತ 03.07.2007 | 31.03.2008 
ಲಿತ:ವೇ.:ಬಡ್ತಿ/ ವೇತನ ಬಡ್ತಿ ಮಂಜೂರು ಕುರಿತು 
2007-08 
42 | ಸಿ।/ಪಪೂಶಿಇ/ಪರಿ: 2007-08 ಸಿಬ್ಬಂದಿಯವರ ಪರಿವರ್ತಿತ ರಜೆ 29.07.2007 | 31.03.2008 
ರಜೆ/2007-08 ಹಾಗೂ ಗಳಿಕೆ ರಜೆ ಮಂಜೂರು 
ಬಗೆ 
(ಸ 
43 | ಸಿ।/ಪಪೂಶಿಇ/ಹೊ. 2007-08 ಹೊಸ ಕಾಲೇಜುಗಳ 23.07.2007 | 31.03.2008 
ಕಾ:ಟಾಯಿಂಗ್‌ ಡಾಯಿಂಗ್‌ಕೋಡ್‌ 
RS) a 
ಕೊಡ್‌/2007-08 
44 ಸಿ1/ಪಪೂಶಿಇ/ಸ್ವ:ದಿ: 2007-08 ಸ್ವಾತಂತ ದಿನಾಚಾರಣೆಯ 03.08.2007 | 31.03.2008 
— 
ಚಟ್ಟು/2007-08 ಚಟುವಟಿಕೆ ಬಗ್ಗೆ 
45 | ಸಿ1/ಪಪೂಶಿಇ/ಅತಿ:ಹೆ: 2007-08 2006-07ನೇ ಸಾಲಿನಲ್ಲಿ ಅತಿ 09.08.2007 | 31.03.2008 
ಅಂಕ/2007-08 ಹೆಚ್ಚು ಅಂಕ ಪಡೆದವರ ವಿವರ 
46 ಸಿ1/ಪಪೂಶಿಇ/ಕನ್ನಡ: 2007-08 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 24.08.2007 |31.03.2008 
ಕಾರ್ಯಾಗಾರ/ ಕನ್ನಡ ಕಾರ್ಯಾಗಾರ ಕುರಿತು 
2007-08 
47 | ಸಿ1/ಪಪೂಶಿಇ/ಕಾ:ಅಬ್ಬಿ | 2007-08 | ಕಾಲೇಜು ಅಬಿವೃದ್ಧಿ ಸಮಿತಿ ಬಗ್ಗೆ 21.08.2007 | 31.03.2008 
ವೃದ್ಧಿ:ಮಂಡಳಿ/ 
2007-08 
48 | ಸಿ|/ಪಪೂಶಿಇ/ಇತರೆ/ 2007-08 ಪ.ಪೂ.ಶಿ.ಇಲಾಖೆಯ ಇತರೆ 05.09.2007 |31.03.2008 
2007-08 ವಿಷಯಗಳ ಬಗ್ಗೆ 
49 | ಸಿ]/ಪಪೂಶಿಇ/ಖಾಸಗಿ 2007-08 2006-07-2007-08ನೇ 25.09.2007 | 31.03.2008 
:ಪಪೂ:ಕಾ/2007-08 ಸಾಲಿನಲ್ಲಿ ಮಂಜೂರಾದ ಖಾಸಗಿ 
ಕಾಲೇಜುಗಳ ವಿವರ 
50 | ಸಿ]/ಪಪೂಶಿಇ/ಟು:ಆ 2007-08 ತಾರಾನಾಥ ಶಿಕ್ಷಣ ಸಂಸ್ಥೆಯ 14.09.2007 | 31.03.2008 
ಡಿಟ್‌:ವರದಿ/ ಸ.ಪ.ಪೂ.ಕಾಲೇಜಿನ ಪೀ ಕುರಿತು 
2007-08 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೨೧ 
ಕ; ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಸ 
ಸಂ. ದಿನಾಂಕ ದಿನಾಂಕ 
51 | ಸಿ1/ಪಪೂಶಿಇ/ 2007-08 ಆಯವ್ಯಯ ಅಂದಾಜು-08-09 20.09.2007 | 31.03.2008 
ಆಯವ್ಯಯ:ಅಂದಾಜು 
/2007-—08 
52 |ಸಿ1/ಪಷಪೂಶಿಇ/ಎ.ಜಿ:ಪ | 2007-08 | ಸ.ಪ.ಪೂ.ಕಾಲೇಜುಗಳ ಎ.ಜಿ.ಪತ 06.10.2007 | 31.03.2008 
ಇಂ 
ವ್ಯನಿವೃತ್ತಿ/2007-08 ವ್ಯವಹಾರ 
53 ಸಿ1/ಪಪೂಶಿಇ,ಸ್ಥಾನ: 2007-08 ಸ್ಥಾನ ಪನ್ನ ಬಡ್ತಿ ಕುರಿತು 22.10.2007 31.03.2008 
ಪನ್ನ ಬಡ್ತಿ/2007-08 
54 | ಸಿ।/ಪಪೂಶಿಇ/ಖಾಸಗಿ 2007-08 | ಖಾಸಗಿ ಕಾಲೇಜುಗಳ ಹೆಸರು 23.10.2007 31.03.2008 
/ಕಾ:ಹೆ:ಬದಲಾವಣೆ/ ಬದಲಾವಣೆ ಕುರಿತು 
2007-08 
55 (ಸಿ1/ಪಪೂಶಿಇ/ಸಂಚಿತ 2007-08 ಸ.ಪ.ಪೂ.ಕಾಲೇಜುಗಳ ಸಂಚಿತ 17.10.2007 |31.03.2008 
ನಿದಿ/2007-08 ನಿದಿ 
56 | ಸಿ1]/ಪಪೂಶಿಇ/ಪಿಂಚ 2007-08 | 2007-08ನೇ ಸಾಲಿನಲ್ಲಿ 05.11.2007 | 31.03.2008 
ಣಿ:ಪ/2007-08 ಉಪನ್ಯಾಸಕರ ಸಿಬ್ಬಂದಿ ಪಿಂಚಣಿ 
ಡ್‌ 
ಕುರಿತು 
57 ಸಿ1/ಪಪೂಶಿಇ/ನ್ಯಾ: 2007-08 | ಪ.ಜಾತಿ ಆಡಳಿತ ಮಂಡಳಿಗಳು 14.11.2007 |31.03.2008 
ಸದಾಶಿವ:ಪ.ಜಾ:ಮಾ ನಡೆಸುವ ಕಾಲೇಜುಗಳ 
ಹಿತಿ/2007-08 ವಿವರ:ನ್ಯಾ:ಸದಾಶಿವ 
ಆಯೋಗ:ಮಾಹಿತಿ 
58 | ಸಿ1/ಪಪೂಶಿಇ/ಅರ್ಹ: 2007-08 | ಅರ್ಹ ಪಾಚಾರ್ಯರನ್ನು 03.12.2007 | 31.03.2008 
ಇ 
ಪಾ:ಉ:ನಿ:ಬಡಿ/ ಉಪನಿರ್ದೇಶಕರೆಂದು ಬಡಿ 
ಎ) ಇಂ pr) 
2007-08 ನೀಡುವ ಬಗ್ಗೆ. 
59 | ಸಿ।/ಪಪೂಶಿಇ/ಖಾಸಗಿ 2007-08 ಟ್ಯಾಗೋರ ಸ್ಮಾರಕ 27.11.2007 |31.03.2008 
:ಅನುದಾನ/2007-08 ಪ.ಪೂ.ಕಾಲೇಜಿನ ಪಾಚಾರ್ಯರ 
ಜ್‌ 
ನಿವೃತ್ತಿ ಕುರಿತು 
60 | ಸಿ।/ಪಪೂಶಿಇ/ಶ: 2007-08 | ಶವ ಸಂಸ್ಕಾರದ ಬಿಲ್ಲುಗಳ 14.12.2007 |31.03.2008 
ಸಂಸ್ಕಾರ/ಬಿಲ್ಲು/ ಮಂಜೂರು 
2007-08 
61 |ಸಿ1/ಪಪೂಶಿಇ/ಕಿ.ರಾ. 2007-08 ಕಿತ್ತೂರು ಚೆನ್ನಮ್ಮ ಪುರಸ್ಕಾರ ಬಗ್ಗೆ 23.11.2007 | 31.03.2008 
ಚ:ಪುರಸ್ಕಾರ/ 
2007-08 
62 | ಸಿ/ಪಪೂಶಿಇ/ 2007-08 | ಹಿರಿಯ ಉಪನ್ಯಾಸಕರನ್ನು 03.11.2007 | 31.03.2008 
ಪಚಾರ್ಯ:ಬಡಿ/ ಪಾಚಾರ್ಯರನ್ನಾಗಿ ಬಡ್ತಿ ನೀಡುವ 
೨ ಸು ಗ್‌ 
2007-08 ಬಗ್ಗೆ 




































































೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ನ 
ಸಂ. ದಿನಾಂಕ ದಿನಾಂಕ 
63 |ಸಿ1/ಪಪೂಶಿಇ ಗಿರಿಜಾ: 2007-08 ಗಿರಿಜಾ ಪ.ಪೂ.ಕಾಲೇಜು, 22.11.2007 |31.03.2008 
ಪ.ಪೂ.ಕಾ/2007-08 ಸಿಂಧನೂರು, ಸಿಬ್ಬಂದಿ ಕಾಲಮಿತಿ 
ಬಡ್ತಿ ಕುರಿತು 
64 | ಸಿ1/ಪಪೂಶಿಇ/ಸ.ಪ.ಪ 2007-08 ಸ.ಪ.ಪೂ.ಕಾಲೇಜುಗಳಿಗೆ ಹೆಚ್ಚುವರಿ 24.12.2007 |31.03.2008 
ೂ.ಕಾ/ಹೆಚ್ಚುವರಿ ವಿಭಾಗ ಮತ್ತು ಉಪನ್ಯಾಸಕರ 
ವಿಭಾಗ/2007-08 ಬಗ್ಗೆ 
65 | ಸಿ।/ಪಪೂಶಿಇ/ 2007-08 ನಗರಾಬಿವೃದ್ದಿ ಪಾದಿಕಾರ ಮಾಸ್ಟರ್‌ 10.12.2007 |31.03.2008 
ಆ 
ಮಾಸರ್‌ ಪ್ಲಾನ್‌/ ಪ್ಲಾನ್‌ ಮಾಹಿತಿ ಕುರಿತು 
ಬ ದ 
2007-08 
66 | ಸಿ1]/ಪಪೂಶಿಇಗಾ.ಕುಂ. | 2007-08 ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ 07.12.2007 | 31.03.2008 
ಕೊರತೆ/2007-08 ಸುರಕ್ಷಾ ಕಮ ಜರುಗಿಸುವ ಬಗ್ಗೆ 
ತೆ 
67 ಸಿ1/ಪಪೂಶಿಇ/ಸ್ವಃಸಂ: 2007-08 ಸ್ವಾತಂತ ಮತು ಸಂಯುಕ 17.12.2007 |31.03.2008 
ಪ್ಪ] ಂ ಂ 
ಕಾ:ವಿವರ/2007-08 ಪ.ಪೂ.ಕಾಲೇಜ ಮಾಹಿತಿ ಕುರಿತು 
68 | ಸಿ।/ಪಪೂಶಿಇ/ಅ೦ಗ: 2007-08 ಅಂಗವಿಕಲರ ಮಾಹಿತಿ ಕುರಿತು 15.12.2007 |31.03.2008 
ವಿ:ಮಾಹಿತಿ/ 
2007-08 
69 | ಸಿ।|/ಪಪೂಶಿಇ/ಆ.ಕಾ. 2007-08 ಖಾಸಗಿ ಅನುದಾನಿತ 05.01.2008 |31.03.2008 
ದೈ:ಶಿ/2007-08 ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ 
ಹುದೆ 
ಎ 
70 ಸಿ1/ಪಪೂಶಿಇ/ಶೈ: 2007-08 ಕಾಲೇಜು ವಿದ್ಯಾರ್ಥಿಗಳ ಶೈಕ್ಷಣಿಕ 25.01.2008 | 31.03.2008 
ಪವಾಸ/2007-08 ಪವಾಸ ಕುರಿತು 
ಸ, 
71 | ಸಿ।/ಪಪೂಶಿಇ/ಹೊ.ಸ. 2007-08 2008-09ನೇ ಸಾಲಿಗೆ 21.02.2008 31.03.2008 
ಪ.ಪೂ.ಕಾ:ಪ/ ಸ.ಪ.ಪೂ.ಕಾಲೇಜುಗಳ ಪಸಾವನೆ 
5) ಬಮ 
2007-08 
72 | ಸಿ1/ಪಪೂಶಿಇ/ 2007-08 2007-08ನೇ ಸಾಲಿನ 08.01.2008 | 31.03.2008 
ಎಕೊಕ್ಷಬ್‌/2007-08 ಎಕೋಕ್ಷಬ್‌ಗಳ ಕುರಿತು 
73 ಸಿ1/ಪಪೂಶಿಇ/ನಿವೃತ್ತಿ: 2007-08 ನಿವೃತ್ತಿ ಉಪನ್ಯಾಸಕರನ್ನು ತಾತ್ಕಾಲಿಕ 08.02.2008 | 31.03.2008 
ಉ:ವೇತನ/2007-08 ನೇಮಕಾತಿ ಮಾಡುವ ಬಗ್ಗೆ 
74 | ಸಿ|1/ಪಪೂಶಿಇ/ಉ.ಸಾ. 2007-08 ಉಪನ್ಯಾಸಕರ ಕಾಲಮಿತಿ ಬಡ್ತಿ 16.02.2008 31.03.2008 
ಶಿ:ಕಾ:ಮಿತಿ ಬಡ್ತಿ/ 
2007-08 
75 ಸಿ/ಪಪೂಶಿಇ/ನ್ಯಾಯ 2007-08 ನ್ಯಾಯಲಯಗಳ ಪಕರಣ ಕುರಿತು 18.02.2008 | 31.03.2008 
PR 
:ಪಕರಣ/2007-08 
ಸೂಪ್‌ 




































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೨೩ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
76 | ಸಿ|1/ಪಪೂಶಿಇ/ 2007-08 ಉಪನ್ಯಾಸಕರು ಡಿಗಿ ಕಾಲೇಜುಗಳಿಗೆ |21.01.2008 |31.03.2008 
ಇ 
ನೇಮಕಾತಿ/ಅನುಮತಿ/ ಅರ್ಜಿ ಹಾಕುವ ಕುರಿತು 
2007-08 
77 | ಸಿ1/ಪಪೂಶಿಇ/ದೂರು 2007-08 | ಸ.ಪ.ಪೂ.ಕಾಲೇಜು, (ಬಾಲಕಿಯರ) |15.02.2008 | 31.03.2008 
12007-08 ದೂರಿನ ಬಗ್ಗೆ 
78 | ಸಿ1/ಪಪೂಶಿಇ/ಮೇ:ಪ 2007-08 ಮೇಲಾದಿಕಾರಿಗಳ ಪವಾಸ ಬಗ್ಗೆ 15.02.2008 |31.03.2008 
ಆ ಸವತೆ 
.ಕಾ/2007-08 
79 ಸಿ1/ಪಪೂಶಿಇ/ಸ್ನಾಪ. 2007-08 ಸ್ನಾತಕೋತ್ತರ ಪದವಿ ಪಡೆದವರು 29.01.2008 | 31.03.2008 
ಮಾಹಿತಿ/2007-08 (ಸ.ಶಿ) ಹೆಸರು ನೊಂದಾಯಿಸುವ 
ಬಗೆ 
(ಸ 
80 | ಸಿ1/ಪಪೂಶಿಇ/ 2007-08 ವೈದ್ಯಕೀಯ ಬಿಲ್ಲುಗಳ ಮರು 28.01.2008 | 31.03.2008 
2007-08 
81 | ಸಿ।/ಪಪೂಶಿಇ/ಉಪ: 2007-08 ಪರಿವೀಕ್ಷಣಾ ಅವದಿ ಘೋಷಣೆ 16.01.2008 |31.03.2008 
ಪರಿ:ಪರಿ:ಅ: ಘೋಷಣೆ ಕುರಿತು (ಉಪನ್ಯಾಸಕರ 
/2007-08 ಸಿಬ್ಬಂದಿಯ) 
82 |ಸಿ1/ಪಪೂಶಿಇ/ಬಸ್‌: 2007-08 ವಿದ್ಯಾರ್ಥಿಗಳಿಗೆ ಉಚಿತ ಬಸ್‌ 12.02.2008 31.03.2008 
ಪಾಸ್‌/2007-08 ಪಾಸ್‌ ಬಗ್ಗೆ 
83 | ಸಿ1/ಪಪೂಶಿಇ/ಹೊಸ: 2007-08 2008-09ನೇ ಸಾಲಿಗಾಗಿ 15.02.2008 |31.03.2008 
ಸಂ:ಅನು/2007-08 ಖಾ.ಸ.ಪ.ಪೂ.ಕಾಲೇಜುಗಳಿಗೆ 
ಹೊಸ ಸಂಯೋಜನೆ ಅನುಮತಿ 
ಬಗ್ಗೆ 
(ಸ 
84 | ಸಿ|/ಪಪೂಶಿಇ/ಖಾ.ಕಾ. | 2007-08 ಖಾಸಗಿ ಕಾಲೇಜುಗಳಲ್ಲಿನ ಖಾಲಿ 29.02.2008 | 31.03.2008 
ಹುದೆ/2007-08 ಹುದೆಗಳ ಬಗೆ 
[A ೦ಎ (ಸ 
85 ( ಸಿ1/ಪಪೂಶಿಇ/ಉಪ: 2007-08 ಉಪನಿರ್ದೇಶಕರ ಪಾಸಂಗಿಕ ರಜೆ 01.03.2008 |31.03.2008 
ಜವೆ 
ಪಾ:ರಜೆ/2007-08 ಕುರಿತು 
ಎ 
86 |ಸಿ1/ಪಪೂಶಿಇ/ಎಸ್‌. 2007-08 ಎಸ್‌.ಆರ್‌.ಪಿ.ಎಸ್‌. 02.03.2008 | 31.03.2008 
ಆರ್‌.ಪಿ.ಎಸ್‌:ಕಾ/ ಪ.ಪೂ.ಕಾಲೇಜು ಮಾರು 
2007-08 ಕಾಲೇಜುಗಳ ಮಾನ್ಯತೆ ಕುರಿತು 
87 | ಸಿ/ಪಪೂಶಿಇ/ಸಮು: 2007-08 ಸಮುದಾಯ ದತ್ತ ಶಾಲೆಯ 25.03.2008 | 31.03.2008 
ಶಾಲೆ/2007-08 ಕಾರ್ಯಕಮದ ಮಾರ್ಗಸೂಚಿ 
ಎ 
88 | ಸಿ।/ಪಪೂಶಿಇ/ಕಛೇರಿ 2007-08 ಕಾರ್ಯಾಲಯವನ್ನು ಬಾಡಿಗೆ 24.03.2008 | 31.03.2008 
ಬಾಡಿಗೆ/2007-08 ತೆಗೆದುಕೊಳ್ಳುವ ಬಗ್ಗೆ 

























































































೧೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
a 
ಸಂ. ದಿನಾಂಕ ದಿನಾಂಕ 
89 | ಸಿ1/ಪಪೂಶಿಇ/ಕುಂದು 2007-08 ತುರ್ವಿಹಾಳದಲ್ಲಿ 24.03.2008 |31.03.2008 
ಕೊರತೆ/2007-08 ಸ.ಪ.ಪೂ.ಕಾಲೇಜು ಪಾರಂಬಿಸುವ 
ಇತ್‌ 
ಬಗೆ 
(ಸ 
90 ಸಿ1/ಪಪೂಶಿಇ/ಶಿಕ್ಷಣ 2007-08 ಶಿಕ್ಷಣ ಅದಾಲತ್‌ ಕುರಿತು- | 19.06.2007 | 31.03.2008 
ಅದಲಿತ್‌/2007-08 
9] ಸಿ1/ಪಪೂಶಿಇ/ಶಿಕ್ಷಣ 2007-08 ಶಿಕ್ಷಣ ಅದಾಲತ್‌ ಕುರಿತು-॥ 19.06.2007 | 31.03.2008 
ಅದಲಿತ್‌/2007-08 
92 | ಸಿ।/ಪಪೂಶಿಇ ಶಿಕ್ಷಣ 2007-08 ಶಿಕ್ಷಣ ಅದಾಲತ್‌ ಕುರಿತು- ॥॥ 19.06.2007 | 31.03.2008 
ಅದಲಿತ್‌/2007-08 
93 | ಸಿ।/ಪಪೂಶಿಇ ಶಿಕ್ಷಣ 2007-08 ಶಿಕ್ಷಣ ಅದಾಲತ್‌ ಕುರಿತು-0/ 19.06.2007 | 31.03.2008 
ಅದಲಿತ್‌/2007-08 
94 ಸಿ1/ಪಪೂಶಿಇ/ಶಿಕ್ಷಣ 2007-08 ಶಿಕ್ಷಣ ಅದಾಲತ್‌ ಕುರಿತು-V 19.06.2007 | 31.03.2008 
ಅದಲಿತ್‌/2007-08 
95 ಸಿ1/ಪಪೂಶಿಇ/ಪ.ಶಿಕ್ಷ 2007-08 2007-08ನೇ ಶೈಕ್ಷಣಿಕ ವರ್ಷದಲ್ಲಿ 27.08.2007 | 31.03.2008 
ಹ 
ಣ:ತರಬೇತಿ/ ಜಿಲ್ಲಾ ಮಟ್ಟದಲ್ಲಿ ಉಪನ್ಯಾಸಕರಿಗೆ 
2007-08 ತರಬೇತಿ 
96 | ಸಿ।/ಪಪೂಶಿಇ/ತಾ:ಉ 2007-08 ಉಪನ್ಯಾಸಕರ ನಿಯೋಜನೆ ಕುರಿತು /03.08.2007 | 31.03.2008 
ಪ:ನಿಯೋಜನೆ/ 
2007-08 
97 |ಸಿ1/ಪಪೂಶಿಇ/ಮೂಲ | 2007-08 | ಕಾಲೇಜುಗಳಿಗೆ ಮೂಲಭೂತ 13.11.2007 31.03.2008 
ಭೂತ:ಸೌ/2007-08 ಸೌಕರ್ಯ ಕುರಿತು. ಅನುದಾನ 
ಬಿಡುಗಡೆ 
98 ಸಿ1/ಪಪೂಶಿಇ/ವಿಜ್ಞಾನ 2007-08 ಕಾಲೇಜುಗಳಿಗೆ ವಿಜ್ಞಾನ ಸಾಮಗಿ 05.10.2007 | 31.03.2008 
ಆ 
:ಸಾಮಗಿ /2007-08 ಖರೀದಿಸಲು ಅನುದಾನ 
99 | ಸಿ|/ಪಪೂಶಿಇ/ಸಾಮಾ 2007-08 ಸಾಮಾನ್ಯ ವರ್ಗದ ಆಡಳಿತ 04.06.2007 | 31.03.2008 
ನ್ಯಖಾ:ಅನು:ಕಾ/ ಮಂಡಳಿಯಿಂದ ನಡೆಯುವ 
2007308 ಖಾಸಗಿ ಪ.ಪೂ.ಕಾಲೇಜುಗಳನ್ನು 
ಅನುದಾನಕ್ಕೆ ಒಳಪಡಿಸುವ ಬಗ್ಗೆ 
01 | ಸಿ1/ಪಪೂಶಿಇ/ದಿ.ವೇ: 2008-09 ನಿವೃತ್ತಿ ವೇತನ ಅರ್ಹದಾಯಕ 01.04.2008 31.03.2009 
ಅವಿ.ಹೆ/2008-09 ವಿಶೇಷ ಬಡ್ಡಿ 
02 |ಸಿ1/ಪಪೂಶಿಇ/ 2008-09 ಪಾಸಂಗಿಕ ರಜೆ ಮಂಜೂರು 01.04.2008 |31.03.2009 
ಜಾ 
ಪಾ.ರಜೆ/2008-09 ಕುರಿತು 
ಸ 
03 | ಸಿ1/ಪಪೂಶಿಇ/ಎನ್‌ಡಿ 2008-09 ಸ.ಪ.ಪೂ.ಕಾ:ಪಾಚಾರ್ಯರಿಗೆ 01.04.2008 |31.03.2009 
ಜ್‌ 
ಸಿ/2008-09 ಎನ್‌.ಡಿ.ಸಿ.ಬಗ್ಗೆ. 









































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೨೫ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಖಿ 
ಸಂ. ದಿನಾಂಕ ದಿನಾಂಕ 
04 |ಸಿ1/ಪಪೂಶಿಇ/ 2008-09 ಉಪನ್ಯಾಸಕರ ನೇಮಕವಾದ 02.04.2008 | 31.03.2009 
ಕೆಪಿಎಸ್‌.ಸಿ:ಉಪ/ ತರಬೇತಿ ಕುರಿತು 
2008-09 
05 |ಸಿ1/ಪಪೂಶಿಇ/ 2008-09 | ಪದಸ ಮತು ದ್ವಿದಸ ಸ್ಪರ್ದಾತ್ಮಕ 22.04.2008 | 31.03.2009 
ತಿ ಎಂ ೦ Ww 
ಕೆಪಿಎಸ್‌.ಸಿ:ಪರೀಕೆ/ ಪರೀಕ್ಷೆ ಕುರಿತು 
೦ 
2008-09 
06 | ಸಿ1/ಪಪೂಶಿಇ/ಪಾ.ಪಿ. 2008-09 | ಪಿಯುಸಿ ತರಗತಿಗಳಿಗೆ ಪವೇಶದ 17.04.2008 | 31.03.2009 
ಲ ಲ 
ಪಿಯು:ಪವೇಶ/ ನಿಯಮವಳಿ ಕುರಿತು 
ಲ 
2008-09 
07 | ಸಿ।/ಪಪೂಶಿಇ/ವಿ.ಭಾ. 2008-09 | ಭಾರತೀಯ ವಾಯುದಳದ 25.04.2008 | 31.03.2009 
ವಾ:ದಳನೇ/2008-09 ನೇಮಕಾತಿಯಲ್ಲಿಅರ್ಜಿದಾರ 
ಅಭ್ಯರ್ಥಿಗಳಿಗೆ ಪೂರ್ವ ತರಬೇತಿ 
ಶಿಕ್ಷಣ 
[0 
08 | ಸಿ1/ಪಪೂಶಿಇಗಿ.ವೇತ 2008-09 | ಅನುದಾನಿತ ಕಾಲೇಜಿನ 24.04.2008 | 31.03.2009 
ನ/ಬಾಕಿ/2008-09 ಸಿಬ್ಬಂದಿಯವರ ನಿವೃತ್ತಿ ನಂತರದ 
ಗಳಿಕೆ ರಜೆ 
ನಗದೀಕರಣ 
09 | ಸಿ1/ಪಪೂಶಿಇ/ 2008-09 | 2006-07, 2007-08ನೇಸಾಲಿನಲ್ಲಿ 24.04.2008 | 31.03.2009 
ಸ.ಪ.ಪೂಕಾ:ಅಆ: ಮಂಜೂರಾದ ಕಾಲೇಜುಗಳಿಗೆ 
ಬಿಡುಗಡೆ/ ವೇತನಾನುದಾನ ಬಿಡುಗಡೆ ಕುರಿತು 
2008-09 
10 ಸಿ1/ಪಪೂಶಿಇ/ವೈ 2008-09 | ಸ.ಪ.ಪೂ.ಕಾಲೇಜುಗಳ 24.04.2008 31.03.2009 
ಬಿಲ್ಲು:ಮರು:ಪಾ/ ಸಿಬ್ಬಂದಿಯವರ ವೈದ್ಯಕೀಯ 
2008-09 ಬಿಲ್ಲುಗಳ ಮರು ಪಾವತಿ ಬಗ್ಗೆ 
11 |ಸಿ1/ಪಪೂಶಿಇ/ 2008-09 ಉಪನ್ಯಾಸಕರು 10ವರ್ಷ ಸೇವೆ 01.04.2008 (31.03.2009 
ಕಾಲಮಿತಿ:ವೇ:ಬಡಿ/ ಪೂರ್ಣಗೊಳಿಸಿದ ಕಾಲಮಿತಿ 
2008-09 ವೇತನ ಬಡ್ತಿ ಕುರಿತು 
12 | ಸಿ1/ಪಪೂಶಿಇ/ಗಳಿಕೆ: 2008-09 | ಶೀಮತಿ ಸಿ.ಡಿ. ಬಾಗಲಕೋಟ, 02.04.2008 | 31.03.2009 
ಲ 
ರಜೆ/2008-09 ಆಂಗ್ಲ ಭಾಷಾ ಉಪನ್ಯಾಸಕರಿಗೆ 
ಗಳಿಕೆ ರಜೆ ನೀಡುವ ಬಗ್ಗೆ 
13 | ಸಿ।/ಪಪೂಶಿಇ/ಖಾ.ಕಾ 2008-09 24.04.2008 31.03.2009 








:ಸಿ:ನಿವೃತ್ತಿ/2008-09 








ಶೀ ಶಿವಜಾತಯ್ಯ ಹಿರೇಮಠ 
ಇವರ ನಿವೃತ್ತಿ 





















































೧೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
14 | ಸಿ।/ಪಪೂಶಿಇ/ಇತರೆ/ 2008-09 ಇತರೆ ವಿಷಯಗಳ ಕುರಿತು 28.04.2008 |31.03.2009 
2008-09 
15 ಸಿ1/ಪಪೂಶಿಇ/ಇಕ್ತೋ: 2008-09 ಇಕೋಕ್ಷಬ್‌ ಕುರಿತು 26.04.2008 | 31.03.2009 
ಕ್ಷಬ್‌/2008-09 
16 |ಸಿ1/ಪಪೂಶಿಇ/ 2008-09 ಅನುದಾನಿತ ಕಾಲೇಜುಗಳ 21.04.2008 | 31.03.2009 
ಅನುಃಕಾ:ವೇ:ಬಿಲ್ಲು/ ಸಿಬ್ಬಂದಿಯವರ ವೇತನ ಬಿಲ್ಲುಗಳ 
2008-09 ಕುರಿತು(ಯೋಜನೆ) 
17 | ಸಿ।/ಪಪೂಶಿಇ/ಸಾ.ದೂ 2008-09 ಜಿಲ್ಲೆಯ ಸರ್ಕಾರಿ, ಅನುದಾನಿತ 17.04.2008 | 31.03.2009 
ರವಾಣಿ:ವಿಳಾಸ/ ಮತ್ತು ಅನುದಾನರಹಿತ 
2008-09 ಕಾಲೇಜುಗಳ ಉಪನ್ಯಾಸಕರ ಪಟ್ಟಿ 
18 ಸಿ1/ಪಪೂಶಿಇ/ಸ್ಥಾನ 2008-09 ಹೊಸದಾಗಿ ಹೈಸ್ಕೋಲ್ನಿಂದ ಬಡ್ತಿ 29.04.2008 | 31.03.2009 
ಪನ್ನ :ಬಡ್ತಿ/ ಹೊಂದಿದ ಉಪನ್ಯಾಸಕರ ಸ್ಥಾನ 
2008-09 ಪನ್ನ ವೇ.ನಿಗದಿ 
19 |ಸಿ1/ಪಪೂಶಿಇ/ಖಾ.ಅ. 2008-09 ಅನುದಾನಿತ ಪ.ಪೂ.ಕಾಲೇಜುಗಳ 21.04.2008 | 31.03.2009 
ಕಾ:ವೇತನ ಸಿಬ್ಬಂದಿ ವೇತನ ಬಿಲ್ಲು ಮಂಜೂರು 
ಬಿಲ್ಲು/2008-09 ಸಂಪುಟ: 
20 |ಸಿ1/ಪಪೂಶಿಇ/ಖಾ.ಅ. 2008-09 ಅನುದಾನಿತ ಪ.ಪೂ.ಕಾಲೇಜುಗಳ 21.04.2008 | 31.03.2009 
ಕಾ:ವೇತನ ಸಿಬ್ಬಂದಿ ವೇತನ ಬಿಲ್ಲು ಮಂಜೂರು 
ಬಿಲ್ಲು/2008-09 ಸಂಪುಟ:2 
21 | ಸಿ।/ಪಪೂಶಿಇ/ 2008-09 ಗಂಥಾಪಾಲಕರ ನೇಮಕಾತಿ 05.05.2008 | 31.03.2009 
ಜಾ! 
ಗಂಥ:ಪಾ:ಹುದೆ / ಅನುಮೋದನೆಯ ಬಗ್ಗೆ 
gp 4 [A 
2008-09 
22 | ಸಿ।/ಪಪೂಶಿಇ/ಖಾ:ಅ: 2008-09 ಖಾಸಗಿ ಅನುದಾನಿತ ಕಾಲೇಜುಗಳ 106.05.2008 31.03.2009 
ಕಾಲಮಿತಿ:ಪಸಾ/ ಸಿಬ್ಬಂದಿಯವರ 10-20ವರ್ಷಗಳ 
RE) po] 
2008-09 ಸೇವೆಯ ಬಗ್ಗೆ 
23 | ಸಿ।/ಪಪೂಶಿಇ/ಉಪ: 2008-09 ಉಪನ್ಯಾಸಕರ ಪರಿವೀಕ್ಷಣಾ ಅವದಿ |13.05.2008 | 31.03.2009 
ಅ.ಘೋ/2008-09 ಘೋಷಣೆ 
24 |ಸಿ1/ಪಪೂಶಿಇ/ 2008-09 2008-09ನೇ ಸಾಲಿನಲ್ಲಿ 20.05.2008 |31.03.2009 
ಹೊ.ಕಾ:ಪವೇಶ/ಪ/ ಪಾರಂಭವಾದ 
ಇ pd ತವದ ಡ್‌ 
2008-09 ಸ.ಪ.ಪೂ.ಕಾಲೇಜುಗಳಲ್ಲಿ ಪವೇಶ 
ಪಕಿಯೆ ಬಗೆ 
ತ್ರ] (ಸ 
25 | ಸಿ|1/ಪಪೂಶಿಇ/ಖಾಸಗಿ 2008-09 ಖಾಸಗಿ ಅನುದಾನಿತ 22.05.2008 |31.03.2009 
:ಅನು:ಕಾ:ಮಂಬಡ್ತಿ/ ಕಾಲೇಜುಗಳಲ್ಲಿನ ಸಿಬ್ಬಂದಿಯವರ 
2008-09 ಮುಂಬಡ್ತಿ ನೀಡುವ ಬಗ್ಗೆ 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೨೭ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಮ 
ಸಂ. ದಿನಾಂಕ ದಿನಾಂಕ 
26 |ಸಿ1/ಪಪೂಶಿಇ/ವರ್ಗಾ 2008-09 ಉಪನ್ಯಾಸಕರ ವರ್ಗಾವಣೆಗಳನ್ನು 23.05.2008 | 31.03.2009 
ವಣೆ/2008-09 ಕೌನ್ಸಿಲಿಂಗ್‌ ಮುಖಾಂತರ ನಡೆಸುವ 
ಬಗ್ಗೆ 
(ಸ 
27 | ಸಿ/ಪಪೂಶಿಇ/ಪಿಯು: 2008-09 2008-09ನೇ ಸಾಲಿಗೆ ಹೆಚ್ಚಿನ 24.05.2008 | 31.03.2009 
ಪವೇಶ/2008-09 ವಿದ್ಯಾರ್ಥಿಗಳ ದಾಖಲಾತಿ 
ಖಾತೆ 
ಪಡೆಯುವ ಅರ್ಜಿಗಳು 
28 | ಸಿ|1/ಪಪೂಶಿಇ/ಖಾಸಗಿ 2008-09 2008-09ನೇ ಸಾಲಿನಲ್ಲಿ ಖಾಸಗಿ 22.05.2008 31.03.2009 
:ಹೊ:ಕಾ:ಪ/ ಪ.ಪೂ.ಕಾಲೇಜುಗಳ ಪಸಾವನೆ 
ಇ) ದು 
2008-09 ಕುರಿತು 
29 | ಸಿ।/ಪಪೂಶಿಇ/ಚುನಾವ | 2008-09 ಚುವಾವಣೆ ಕಾರ್ಯಕ್ಕಾಗಿ ವಾಹನ (23.05.2008 | 31.03.2009 
“ಣೆ/ವಾಹನ/ ಕಳುಹಿಸುವ ಬಗ್ಗೆ 
2008-09 
30 | ಸಿ1/ಪಪೂಶಿಇ/ಖಾಸಗಿ 2008-09 ದಿನಾಂಕ: 01.06.92 ರಿಂದ 29.05.2008 | 31.03.2009 
/ಅನು:ಬೋ.ಸಿ/ 31.05.93ರ ಅವದಿಯಲ್ಲಿ 
2008-09 ನೇಮಕಾತಿ ಹೊಂದಿ 
ಅನುಮೋದನೆಯಾದ ಸಿಬ್ಬಂದಿ 
31 | ಸಿ।/ಪಪೂಶಿಇ/ಪವೇಶ 2008-09 ಸ.ಪ.ಪೂ.ಕಾಲೇಜುಗಳಿಗೆ 04.06.2008 | 31.03.2009 
/2008-09 ಪವೇಶಕ್ಕಾಗಿ ರಸೀದಿಗಳ 
ಹ 
ಸರಬರಾಜು ಮಾಡುವ ಬಗ್ಗೆ 
32 |ಸಿ1/ಪಪೂಶಿಇ/ಗಳಿಕೆ:ರ 2008-09 2008-09ನೇ ಸಾಲಿನ ಬ್ಲಾಕ್‌ 08.06.2008 |31.03.2009 
ಜೆ:ನಗದೀಕರಣ/ ಅವದಿಯ ಗಳಿಕೆ ರಜೆ ನಗದೀಕರಣ 
2008-09 
33 ( ಸಿ1/ಪಪೂಶಿಇ/ಪ:ಪಾ: 2008-09 ಪಭಾರಿ ಪಾಚಾರ್ಯರುಗಳ 02.06.2008 | 31.03.2009 
HH ಇ ಎ ತೆ 
ಪಾಭಾರ:ಭತೆ/ ಪಭಾರ ಭತೆ ಮಂಜೂರು 
ಲ ತ ಸ್ರ ಂ 
2008-09 ಮಾಡುವ ಬಗ್ಗೆ 
34 | ಸಿ।/ಪಪೂಶಿಇ/ದೂರು 2008-09 2008-09ನೇ ಸಾಲಿಗೆ 11.06.2008 |31.03.2009 
12008-09 ಉಪನ್ಯಾಸಕರ, ಹಾಗೂ 
ಪಾಚಾರ್ಯರ ಬಗ್ಗೆ ದೂರುಗಳು 
ಅವಾ 
35 ಸಿ1/ಪಪೂಶಿಇ/ಉನ್ನತ 2008-09 ಉಪನ್ಯಾಸಕರುಗಳು ಉನ್ನತ 12.06.2008 31.03.2009 
:ಶಿಕ್ಷಣ/2008-09 ವ್ಯಾಸಂಗ ಪಡೆಯಲು ಅನುಮತಿ 
ಕೋರಿರುವ ಬಗ್ಗೆ 
36 | ಸಿ|/ಪಪೂಶಿಇ/ಸಾಮಾ 2008-09 24.06.2008 | 31.03.2009 








ನ್ಯಭ:ನಿದಿ/2008-09 








ಶೀ ಟಿ.ಎಸ್‌. ಮೋಹಿರ್‌ ಇವರ 
ತಎತ 

ಜಿ.ಪಿ.ಎಫ್‌ ಅಂತಿಮ ಸಂದಾಯ 
ಕುರಿತು 















































೧೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
37 (ಸಿ1/ಪಪೂಶಿಇ/ಜಿಪಿ 2008-09 ಜಿ.ಪಿ.ಎಫ್‌. ಸಾಲ ಮಂಜೂರಾತಿ 21.06.2008 31.03.2009 
ಎಫ್‌:ಸಾಲ/2008-09 ಬಗ್ಗೆ 
38 / ಸಿ/ಪಪೂಶಿಇ/ 2008-09 ಸಿಬಂದಿ ಕಡತ 20.06.2008 | 31.03.2009 
ಸಿಬ್ಬಂದಿ/2008-09 
39 ಸಿ1/ಪಪೂಶಿಇ/ಹೆಚ್ಚುವ 2008-09 ಪಥಮ ಪಿಯುಸಿಗೆ ಹೆಚ್ಚುವರಿ 23.06.2008 | 31.03.2009 
Pe 
ರಿ:ದಾ:ಅನು/ ವಿದ್ಯಾರ್ಥಿಗಳ ಪರವಾಗಿ 
2008-09 
40 | ಸಿ।/ಪಪೂಶಿಇ/ 2008-09 2008-09ನೇ ಸಾಲಿನ ಖಾಸಗಿ 19.06.2008 131.03.2009 
ವಿಷಯ:ವಿಬಾಗ ಕಾಲೇಜುಗಳಿಕೆ ಹೆಚ್ಚುವರಿ ವಿಷಯ/ 
ಸಂ:ಅನುಮತಿ/ ಸಂಯೋಜನೆ ಅನುಮತಿ ಬಗ್ಗೆ 
2008-09 
41 | ಸಿ।/ಪಪೂಶಿಇ/ಖಾಲಿ: 2008-09 ಪ.ಜಾತಿ/ಪಂಗಡ ಆಡಳಿತ 09.07.2008 | 31.03.2009 
ಖಾ.ಅ:ದೈ.ಶಿ/ ಮಂಡಳಿಯಿಂದ ಖಾ.ಪ.ಪೂ. 
2008-09 ಕಾಲೇಜುಗಳಲ್ಲಿನ 
ದೈ.ಶಿ.ಉಪನ್ಯಾಸಕರ ಬಗ್ಗೆ 
42 | ಸಿ]/ಪಪೂಶಿಇ/ಜಾತಿ: 2008-09 ಖಾಸಗಿ ಅನುದಾನಿತ/ರಹಿತ 07.07.2008 | 31.03.2009 
ವರ್ಗ:ಮಾಹಿತಿ/ ಕಾಲೇಜುಗಳಲ್ಲಿನ 
2008-09 ಜಾತಿವಾರು/ವರ್ಗಾವಾರು ನೇಮಕ 
ಏವರ 
43 | ಸಿ1/ಪಪೂಶಿಇ/ಅತಿ 2008-09 2007-08ನೇ ಸಾಲಿನಲ್ಲಿ ನಡೆದ 10.07.2008 |31.03.2009 
ಹೆಚ್ಚು ಅಂಕ:ವಿ/ ದ್ವಿತೀಯ ಪಿ.ಯು ಪರೀಕ್ಷೆಯಲ್ಲಿ 
2008-09 ಅತಿ ಹೆಚ್ಚು ಅಂಕ ಪಡೆದವರು 
ಏವರ 
44 ಸಿ1/ಪಪೂಶಿಇ/ಸ್ಪ್ವಯಂ 2008-09 ಶೀ ತಿಮ್ಮಾರೆಡ್ಡಿ ಪರಿಚಾಲಕರು 13.06.2008 131.03.2009 
ಇಎಫೆ 
:ನಿವೃತ್ತಿ/2008-09 ಸ್ವಯಂ ವಿವೃತ್ತಿ ಕುರಿತು 
45 |ಸಿ1/ಪಷಹೂಶಿಇ/ಕು: 2008-09 ಕುಟುಂಬ ಯೋಜನೆ 14.07.2008 131.03.2009 
ಯೋವಿ.ವೇತನ/ ಅಳವಡಿಸಿಕೊಂಡ ಸಿಬ್ಬಂದಿಯವರಿಗೆ 
2008-09 ವಿಶೇಷ ವೇತನ ಬಡ್ತಿ ಮಂಜೂರು 
ಬಗೆ 
(ಸ 
46 | ಸಿ1/ಪಪೂಶಿಇ/ಸಾಣಿ. 2008-09 ಸಹ ಶಿಕ್ಷಕರುಗಳು ನಿಯಮ 10.07.2008 131.03.2009 
ಪಭಾರ:68/ 68ರನ್ವಯ ಉಪನ್ಯಾಸಕರಾಗಿ ಕೆಲಸ 
2008-09 ನಿರ್ವಹಿಸಿದ್ದರ ಪಭಾರ ಬಗ್ಗೆ 
J ನ 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೨೯ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ತ 
ಸಂ. ದಿನಾಂಕ ದಿನಾಂಕ 
47 | ಸಿ|1/ಪಪೂಶಿಇ/ 2008-09 ಸ್ನಾತಕೋತ್ತರ ಪಡೆದ ಸ.ಶಿಕ್ಷಕರಿಗೆ 09.07.2008 |31.03.2009 
ಸ್ಥಾನಪನ್ನ /ಪಬಾರಿ ಉಪನ್ಯಾಸಕರಿಗೆ 
ಬಡ್ಡಿ/2008-09 ಸ್ಥಾನಪನ್ನ ನೀಡುವ ಬಗ್ಗೆ 
48 | ಸಿ1/ಪಪೂಶಿಇ/ 2008-09 ಸ.ಪ.ಪೂ.ಕಾಲೇಜುಗಳ ಕಟ್ಟಡಗಳು 24.07.2008 |31.03.2009 
ಕಾಲೇಜು:ಕ:ಶಿಥಿಲ/ ಶಿಥಿಲಾವಸ್ಥೆಗೊಂಡಿರುವ ಬಗ್ಗೆ 
2008-09 
49 |ಸಿ1/ಪಪೂಶಿಇ/ಬಡಿ/ 2008-09 ಪಿದ್ಸಿಸ್‌ ಫಾತಿಮಾ 10.07.2008 | 31.03.2009 
ಬು) 
2008-09 ಪ.ಪೂ.ಕಾಲೇಜಿನ ಪರಿಚಾರಕರ 
ದ್ವಿದಸ ಬಡಿ ನೀಡುವ ಬಗ್ಗೆ 
50 | ಸಿ1/ಪಪೂಶಿಇ/ಪಾ.ದ 2008-09 ಶೀ.ಟಿ.ಕೆ.ಪೂಜಾರ್‌.ಪಾಚಾರ್ಯರು, |26.07.2008 | 31.03.2009 
ಇ ಫಿ ಫಿ 
ೂರು.ಟಿ.ಕೆ.ಪೂ/ ಬಾಲಕಿಯರ ಸ.ಪ.ಪೂ.ಕಾಲೇಜು 
2008-09 ಮಾನವಿ ಇವರ ಬಗ್ಗೆ ದೂರಿನ 
ಬಗ್ಗೆ 
(ಸ 
51 | ಸಿ।/ಪಪೂಶಿಇ/ಪಾ.ದ 2008-09 ಶೀ ಎಚ್‌.ಎಚ್‌.ಬಾಲಕಿಶನ್‌, 22.07.2008 | 31.03.2009 
ಇನ ದ 
ೂರು/2008-09 ಪಾಚಾರ್ಯರು ಜಹೀರಾಬಾದ್‌ 
ಆ 
ಇವರ 
ಬಗ್ಗೆ ದೂರು ನೀಡುವ ಬಗೆ 
(ಸ (ಸ 
52 | ಸಿ/ಪಪೂಶಿಇ/ಅರ್ಹ: 2008-09 ಅರ್ಹ ಉಪನ್ಯಾಸಕರನ್ನ 29.07.2008 | 31.03.2009 
ಉಪ:ಪಾಚಾರ್ಯರ ಪಾಚಾರ್ಯರ ಹುದ್ದೆಗೆ ಬಡಿ 
೩5 We) ೦ 
ಬಡ್ತಿ/2008-09 ನೀಡುವ ಬಗ್ಗೆ 
53 ಸಿ1/ಪಪೂಶಿಇ/ಎದ್ಕಾ 2008-09 ಹೆಣ್ಣು ಮಕ್ಕಳ ಶುಲ್ಕ ವಿನಾಯಿತಿ 28.07.2008 | 31.03.2009 
ರ್ಥಿನಿಯ:ಶು:ಮರುಪ ಏವರಗಳು 
ಇವತಿ/2008-09 
54 ಸಿ1/ಪಪೂಶಿಇ;ತಾತ್ಕಾ 2008-09 ಖಾಲಿ ಇರುವ ಉಪನ್ಯಾಸಕರ 31.07.2008 |31.03.2009 
ಲಿಕ:ನಿಯೋಜನೆ/ ಹುದ್ದೆಗಳಲ್ಲಿ ತಾತ್ಕಾಲಿಕವಾಗಿ 
2008-09 ನಿಯೋಜನೆ ಮಾಡುವ ಬಗ್ಗೆ 
55 (ಸಿ1/ಪಪೂಶಿಇ/ಖಾಸಗಿ 2008-09 2008-09ನೇ ಸಾಲಿನಲ್ಲಿ 16.08.2008 131.03.2009 
:ಉ.ನಿ.ಗಳಿಕೆ ನಿವೃತ್ತರಾದ ಖಾಸಗಿ ಕಾಲೇಜುಗಳ 
ರಜೆ/2008-09 ಸಿಬ್ಬಂದಿಯವರ ಗಳಿಕೆ ರಜೆ ಬಗ್ಗೆ 
56 | ಸಿ1/ಪಪೂಶಿಇ/ 2008-09 ಶೀ ಪಿ.ಎನ್‌.ಕಟ್ಟಪಾಚಾರ್ಯರು 19.08.2008 |31.03.2009 
ನಾ ಆ 
ಪಾ.ದೂರು:ಬಾಲಕರ ಬಾಲಕರ ಸ.ಪ.ಪೂ.ಕಾಲೇಜು, 
sp 
ಮಾನ್ವಿ/2008-09 ಮಾನವಿ ಇವರ ಬಗ್ಗೆ ದೂರು 
57 (ಸಿ1/ಪಪೂಶಿಇ/ಸಂಚಿತ 2008-09 2008-09ನೇ ಸಾಲಿನಲ್ಲಿನ 21.08.2008 131.03.2009 








ನಿದಿ/2008-09 








ಕಾಲೇಜು ಸಂಚಿತ ನಿದಿ ಕುರಿತು 





















































೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
58 ಸಿ1/ಪಪೂಶಿಇ/ಶೈ.ಶಾ. 2008-09 2008-09ನೇ ಶೈ.ಶಿ.ಸಾಲಿಗೆ 26.08.2008 | 31.03.2009 
ಹಾಜರಾತಿ/2008-09 ಪಥಮ ಮತ್ತು ದ್ವಿತೀಯ 
ಮಿ ಇ ಬ 
ಪಿಯುಸಿಯಲ್ಲಿ ಶೇ=75% 
59 | ಸಿ|/ಪಪೂಶಿಇ/ಎ.ಜಿ/ 2008-09 2008-09ನೇ ಸಾಲಿನಲ್ಲಿ ನಿವೃತ್ತಿ 26.08.2008 | 31.03.2009 
ನಿವೃತ್ತಿ:ವೇತನ ಹೊಂದಿದವರು ವೇತನ 
ಮಂ/2008-09 ಮಂಜೂರು ಬಗ್ಗೆ 
60 | ಸಿ।/ಪಪೂಶಿಇ/ 2008-09 ಸ್ಥಾನ ಪನ್ನ ಬಡ್ತಿ ಹೊಂದಿದ 25.08.2008 | 31.03.2009 
ಸ್ಥಾನಪನ್ನ ಉಪನ್ಯಾಸಕರ ಕೆ.ಎ.ಟಿ. ಪಕರಣ 
ಬಡ್ತಿಣೆ.ಎ.ಟಿ / ಬಗ್ಗೆ 
2008-09 
61 | ಸಿ1/ಪಪೂಶಿಇ/ಖಾಸಗಿ 2008-09 ಖಾಸಗಿ ಅನುದಾನಿತ 05.08.2008 | 31.03.2009 
:ಅ:ಕಾ:ಹುದ್ದೆ/ ಪ.ಪೂ.ಕಾಲೇಜುಗಳಲ್ಲಿ ಖಾಲಿ 
2008-09 ಇರುವ ಉಪನ್ಯಾಸಕರ ಬಗ್ಗೆ(1-.4) 
62 ಸಿ1/ಪಪೂಶಿಇ/ನಿವೃತ್ತಿ: 2008-09 ನಿವೃತ್ತಿ ಉಪನ್ಯಾಸಕ ನೇಮಕ 13.08.2008 | 31.03.2009 
ಉ:ನಿ/2008-09 ಕುರಿತು 
63 ಸಿ॥/ಪಪೂಶಿಇ/ಸ್ಥಗಿತ: 2008-09 ಶೀ ಎಸ್‌.ಡಿ.ಹೊಸಮನಿಯವರ 06.08.2008 | 31.03.2009 
ಕ 
ವೇತನ/2008-09 ಸ್ಥಗಿತ ವೇತನ ಮಂಜೂರು ಕುರಿತು 
64 | ಸಿ।/ಪಪೂಶಿಇ/ಐಸಿಟಿ/ 2008-09 ಐ.ಸಿ.ಟಿ. ಯೋಜನೆ ಕುರಿತು 12.08.2008 | 31.03.2009 
2008-09 
65 : ಸಿ|/ಪಪೂಶಿಇ/ವೇ:ತಾ: 2008-09 ಉಪನ್ಯಾಸಕರ ಸೆಪ್‌ ಅಪ್‌ 22.09.2008 | 31.03.2009 
ಸ/2008-09 ಆದೇಶ ವಿವರಗಳು 
66 | ಸಿ1/ಪಪೂಶಿಇ/ಪಾ. 2008-09 ಶೀ ವೇಣುಗೋಪಾಲಯ್ಯ, 18.09.2008 131.03.2009 
ಸಾಂ ಇಳಿ 
ದೂರು/2008-09 ಪಾಚಾರ್ಯರು ಬಾಲಕರಸ.ಪ.ಪೂ. 
el 
ಕಾಲೇಜು, ದೇವದುರ್ಗಾ ಇವರ 
ಬಗ್ಗೆ ದೂರಿನ ಬಗೆ 
(ಸ (ಸ 
67 | ಸಿ।/ಪಪೂಶಿಇ/ಆ.ಆ: 2008-09 ಅನುಕಂಪದ ಆಧಾರದ ಮೇರೆಗೆ 19.09.2008 131.03.2009 
ನೇ:ದ್ವಿದಸ/2008-09 ನೇಮಕಾತಿ ಪಸ್ತಾವನೆ 
68 | ಸಿ।/ಪಪೂಶಿಇ/ಖಾಸಗಿ 2008-09 ಖಾಸಗಿ ಅನುದಾನಿತ 23.09.2008 |31.03.2009 
:ಅ:ಕಾ:ಖಾಲಿ ಹುದ್ದೆ/ ಕಾಲೇಜುಗಳಲ್ಲಿ ಖಾಲಿ ಇರುವ 
2008-09 ಸಿಬಂದಿ ಕುರಿತು: ಚೆಕ್‌ಲಿಸ್‌ ಪಕಾರ 
ಬ ಊಟ 
69 |ಸಿ1/ಪಪೂಶಿಇ/ಬಜೆಟ್‌ 2008-09 2008-09ನೇ ಸಾಲಿನ ಆಯವ್ಯಯ 19.09.2008 131.03.2009 
:ಆಯವ್ಯಯ/ ಅಂದಾಜುಗಳು 
2008-09 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೩೧ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
a 
ಸಂ. ದಿನಾಂಕ ದಿನಾಂಕ 
70 | ಸಿ।1/ಪಪೂಶಿಇ/ವಾಸವಿ 2008-09 ಶೀ ವಾಸವಿ ಕಾಲೇಜು ಸಿಂಧನೂರು |30.09.2008 |31.03.2009 
ಎಂ 
:ಕಾ:ದಿ:ಬದಲಾವಣೆ/ ವಿಳಾಸ ಬದಲಾವಣೆಯಾದ ಬಗ್ಗೆ 
2008-09 
71 | ಸಿ/ಪಪೂಶಿಇ/ನಗರಸ 2008-09 ಪ.ಜಾತಿ/ಪಂಗಡ ವಿದ್ಯಾರ್ಥಿಗಳಿಗೆ 13.10.2008 | 31.03.2009 
ಭೆ:ಪ.ಪುಸ್ತಕ/ ನಗರಸಭೆಯಿಂದ ಪಠ್ಯ ಪುಸ್ತಕ 
2008-09 ವಿತರಣೆ 
72 | ಸಿ1/ಪಪೂಶಿಇ/ಖಾಸಗಿ 2008-09 ಖಾಸಗಿ ಕಾಲೇಜುಗಳ ದೂರು 17.10.2008 | 31.03.2009 
:ಕಾ:ದೂರು/ ಕುರಿತು 
2008-09 
73 | ಸಿ।/ಪಪೂಶಿಇ/ರಾ.ಹೆ: 2008-09 ಉಪನ್ಯಾಸಕರ ಉನ್ನತ ವ್ಯಾಸಂಗದ 17.10.2008 | 31.03.2009 
ವ್ಯಾ:ಅ/2008-09 ಅರ್ಜಿಗಳು 
74 | ಸಿ|/ಪಪೂಶಿಇ/ಸಾ.ಅ. 2008-09 ಕಾಲೇಜು ಅಬಿವೃದ್ಧಿ ಸಮಿತಿ ರಚನೆ |16.10.2008 |31.03.2009 
ಸಮಿತಿ/2008-09 ಕುರಿತು 
75 (ಸಿ1/ಪಪೂಶಿಇ/ತಾ:ಉ: 2008-09 ಸ.ಪ.ಪೂ.ಕಾಲೇಜುಗಳಿಗೆ ಗೌರವ 18.10.2008 31.03.2009 
ನೇ/2008-09 ದನ ಆಧಾರ ಮೇಲೆ ಆಯ್ಕೆ 
ಕುರಿತು 
76 | ಸಿ|1/ಪಪೂಶಿಇ/ 2008-09 2008ರ ದ್ವಿತೀಯ ಪಿಯು 18.10.2008 31.03.2009 
ಕಿತೂರು:ಚ.ಪು:ಪ.ಪ/ ವಿದ್ಯಾರ್ಥಿಗಳಿಗೆ ಕಿತೂರು ಚನ್ನಮ್ಮ 
ದಂ ನಖ ಮು 
2008-09 ಪುರಸ್ಕಾರ ನೀಡುವ ಬಗ್ಗೆ 
77 | ಸಿ|1/ಪಪೂಶಿಇ/ 2008-09 ಕು// ಆಶಾ ವಿದ್ಯಾರ್ಥಿನಿಯ ಜಾತಿ 25.10.2008 | 31.03.2009 
ನ್ಯಾಯಲಯತಕೆ:ಆಶಾ/ ಕುರಿತು 
2008-09 
78 ಸಿ1/ಪಪೂಶಿಇ/ಕನ್ನಡ: 2008-09 ಕನ್ನಡ ಬಳಿಕೆ ಅನುಷ್ಠಾನದ 07.11.2008 | 31.03.2009 
ಬಳಿಕೆ/2008-09 ಕುರಿತು 
79 | ಸಿ।/ಪಪೂಶಿಇ/ಎನ್‌.ಸಿ. | 2008-09 ಎನ್‌.ಸಿ.ಇ.ಆರ್‌.ಟಿ.ವತಿಯಿ೦ದ 10.11.2008 31.03.2009 
ಆರ್‌.ಟಿ. ಪಶಸಿ-2ಉ8 ನೀಡುವ ಬಗ್ಗೆ 
ಮ ಇಂ 
ಪಶಸಿ/2008-09 
ಎ ಇಲಿ 
80 | ಸಿ1/ಪಪೂಶಿಇ/ಖಾಸಗಿ 2008-09 ಖಾಸಗಿ ಕಾಲೇಜುಗಳಲ್ಲಿನ 06.11.2008 |31.03.2009 
:ಅ:ರಹಿತ:ಕಾ:ಸಿಬ್ಬಂದಿ/ ಸಿಬ್ಬಂದಿಗಳಿಗೆ ಕನಿಷ್ಠ ಸೇವಾ 
2008-09 ಸೌಲಭ್ಯದ ಕುರಿತು 
81 | ಸಿ।/ಪಪೂಶಿಇ/ಖಾ.ಕಾ 2008-09 ಖಾಸಗಿ ಅನುದಾನರಹಿತ 10.11.2008 131.03.2009 
:ಸಾ:ಆ:ಮಂ/ ಪ.ಪೂ.ಕಾಲೇಜುಗಳನ್ನು 
2008-09 ಸಹಾಯಾನುದಾನಕ್ಕೆ ಒಳ ಪಡಿಸುವ 
ಬಗ್ಗೆ (RSM) 






























































೧೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ ಷರಾ 
ಷ್‌ 
ಸಂ. ದಿನಾಂಕ ದಿನಾಂಕ 
82 | ಸಿ/ಪಪೂಶಿಇ/ 2008-09 ನ್ಯಾಯಲಯದಲ್ಲಿನ ದಾವೆಗಳ 14.11.2008 |31.03.2009 
ನ್ಯಾಯಲಯ:ದಾವೆ/ ಕುರಿತು 
2008-09 
83 | ಸಿ1/ಪಪೂಶಿಇ/ಪೌ:ಶಾ 2008-09 ಪೌಢ ಶಾಲಾ ಸಹಶಿಕ್ಷಕರಿಗೆ ಸ್ಥಾನ 20.11.2008 |31.03.2009 
ಸ ಹ 
:ಕಿ:ಬಡ್ತಿ:ಸ್ಟಾ/ ಪನ್ನ ಬಡ್ತಿ ನೀಡಿದ ಬಗ್ಗೆ 
2008-09 ಹಾಜಾರಾದ ಬಗ್ಗೆ ವಿವರ 
84 | ಸಿ।/ಪಪೂಶಿಇ/ಖಾ: 2008-09 2009-10ನೇ ಸಾಲಿಗೆ ಖಾಸಗಿ 26.11.2008 |31.03.2009 
ಹೊ:ಕಾ:ಪಸಾವನೆ/ ಹೊಸ ಕಾಲೇಜುಗಳ ಪಸಾವನೆ 
ಬಮ ಲೆ 
2008-09 
85 ಸಿ॥/ಪಪೂಶಿಇ/ಸ್ಥಗಿತ: 2008-09 ಶೀ ಬಿ.ಎಸ್‌.ಕುರಿ ಇವರ ಸ್ಥಗಿ 29.11.2008 |31.03.2009 
ಇಷು 
ದೇ:ಬಡ್ರಿ/2008-09 ವೇತನ ಕುರಿತು 
86 | ಸಿ।/ಪಪೂಶಿಇ/ಉ:ಪ: 2008-09 ನಿವೃತ್ತಿ ಉಪನ್ಯಾಸಕರ ಪುನರ್‌ 18.11.2008 31.03.2009 
£2 ಇ 
ವೇ:ನಿಗದಿ/2008-09 ನೇಮಕ ಪಸಾವನೆ 
ಜ್‌ ಯ 
87 | ಸಿ/ಪಪೂಶಿಇ/ 2008-09 ಆರ್‌.ಬಿ.ಐ.ಹಮ್ಮಿಕೊಂಡಿರುವ ಸ್ವಚ್ಚ 01.11.2008 |31.03.2009 
ಆರ್‌ಬಿಡಿ ಸರ್ಧೆ/ ನೋಟು ನೀತಿ: ಪಬಂಧ ಸರ್ದೆ 
ಬಗ ಡು hes 
2008-09 ಬಗೆ 
(ಸ 
88 ಸಿ1/ಪಪೂಶಿಇ,ಸ್ಥಾ: 2008-09 ಉಪನ್ಯಾಸಕರ ಸ್ಥಾನಪನ್ನ ಬಡ್ತಿ 17.12.2008 |31.03.2009 
ಬಡ್ತಿ:ವೇತನ:ನಿಗದಿ/ ನಿಗದಿ ವಿವರ 
2008-09 
89 ಸಿ/ಪಪೂಶಿಇ/ಪಾ, 2008-09 ಶೀ ಟಿ.ಎಸ್‌.ರಾಜು ಪಭಾರಿ 17.12.2008 |31.03.2009 
ಎತ ಓಫೆ 
ದೂರು/ಸ.ಪ.ಪೂ.ಕಾ. ಪಾಚಾರ್ಯರು ಸಿರವಾರ ಇವರ 
ಆಪ 
ಸಿರವಾರ/2008-09 ಬಗ್ಗೆ ದೂರಿನ ಕುರಿತು 
90 | ಸಿ1/ಪಪೂಶಿಇ/ಪಾ: 2008-09 2008ನೇ ಸಾಲಿನ ಪಾಚಾರ್ಯರ 22.12.2008 31.03.2009 
ಭಾತಿ ಕ 
ರಜೆ/2008-09 ಪಸಂಗಿಕ ರಜೆ ಮಂಜೂರು 
ಇ 
ಮಾಡುವ ಬಗ್ಗೆ 
91 / ಸಿ।/ಪಪೂಶಿಇ/ಹೊಸ: 2008-09 2009-10ನೇ ಸಾಲಿಗೆ ಹೊಸತಾಗಿ 22.12.2008 31.03.2009 
ಪ.ಪೂ.ಕಾ/2008-09 ಕಾಲೇಜು ಮಂಜೂರು ಕುರಿತು 
:ಮಾರ್ಗಸೂಚಿ:ಪಸಾವನೆ 
ಕ ಸ 
92 | ಸಿ।/ಪಪೂಶಿಇ/ 2008-09 ಮೆಥೋಡಿಸ್ಟ ಪ.ಪೂ.ಕಾಲೇಜಿನ 24.12.2008 | 31.03.2009 
ಮೆಥೋಃಕಾ:ರಿಟ್‌:ಪಿ ನಿವೃತ್ತಿ ಉಪನ್ಯಾಸಕ ಶೀ 
/2008-09 ಮುರಳಿಧರ ಕುಲಕರ್ಣಿ ಇವರ 
ರಿಟ್‌ ಬಗ್ಗೆ 






























































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೩೩ 
ತ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಮ 
ಸಂ. ದಿನಾಂಕ ದಿನಾಂಕ 
93 | ಸಿ1/ಪಪೂಶಿಇ/ಪಾ: 2008-09 ಶೀ ವಿ.ಪಿ.ದೇಸಾಯಿ 30.12.2008 |31.03.2009 
wd ye 
ಅನು/2008-09 ಪಾಚಾರ್ಯರು ಟ್ಯಾಗೋರ ಸ್ಮಾರಕ 
ಒತು 
ಪ.ಪೂ.ಕಾಲೇಜು ಇವರ 
ಪದೋನ್ನತಿ ಬಗ್ಗೆ 
94 | ಸಿ।/ಪಪೂಶಿಇ/ಖಾಸಗಿ 2008-09 2009-10ನೇ ಸಾಲಿನ ಖಾಸಗಿ 27.01.2008 131.03.2009 
/ಕಾ:ಹೊ:ಸಾ: ಕಾ.ಹೊಸ ಸಂಯೋಜನೆ 
/2008-09 
95 | ಸಿ|/ಪಪೂಶಿಇ/ಪಾಂಶ 2008-09 2008-09ನೇ ಸಾಲಿನ 15.01.2009 |31.03.2009 
ಒಂ 
ನಿಪಾಲರ ಸಭೆ/ ಪಾಂಶುಪಾಲರ ಸಭೆ ಕುರಿತು 
ದ 
2008-09 
96 | ಸಿ।/ಪಪೂಶಿಇ/ಎನ್‌ಎ 2008-09 ಎನ್‌.ಎಸ್‌.ಎಸ್‌.ಯೋಜನೆಯಡಿಯ (15.01.2009 |31.03.2009 
ಸ್‌ಎಸ್‌:ರಾ:ಕ್ಯಾ/ ಲ್ಲಿ ರಾಷ್ಟ್ರಿ ಮಟ್ಟದ ರಾಷ್ಟ್ರೀಯ 
2008-09 ಭಾವೈಕ್ಯತೆ ಶಿಬಿರ ಸಿಂಧನೂರು 
97 ಸಿ1/ಪಪೂಶಿಇ/ಶೈ: 2008-09 ವಿದ್ಯಾರ್ಥಿಗಳ ಶೈಕ್ಷಣಿಕ ಪವಾಸ 20.01.2009 |31.03.2009 
ಆ 
ಪವಾಸ/2008-09 ಕುರಿತು 
ಹಾ 
98 | ಸಿ|/ಪಪೂಶಿಇ/ 2008-09 ಪಾಚಾರ್ಯರ ರಜೆ ಮಂಜೂರು 24.01.2009 |31.03.2009 
ಇತ 
ಪರಿವರ್ತಿತ:ರ:ಮಂ/ ಬಗ್ಗೆ 
2008-09 
99 | ಸಿ/ಪಪೂಶಿಇ/ಸರ್ವೊ 2008-09 ಸರ್ವೋದಯ ಕಾಲೇಜು ಪುನರ್‌ 02.02.2009 | 31.03.2009 
€:ಕಾ:ಪ:ಆ / ಆರಂಭ ಬಗೆ 
ಹು (ಸ 
2008-09 
100 ಸಿ1/ಪಪೂಶಿಇ/ಗುತ್ತಿಗೆ: 2008-09 ಗುತ್ತಿಗೆ ಉಪನ್ಯಾಸಕರ ಆಯ್ಕೆ ಬಗ್ಗೆ 05.02.2009 |31.03.2009 
ಉಪ:ವೇ:ನಿ/ 
2008-09 
101 ಸಿ1/ಪಪೂಶಿಇ/ಕಟ್ಟಡ/ 2008-09 2006-07 ಮತ್ತು 2007-08ನೇ 10.02.2009 |31.03.2009 
2008-09 ಸಾಲಿನಲ್ಲಿನ ಸ.ಪ.ಪೂ. 
ಕಾಲೇಜುಗಳ ಮಾಹಿತಿ 
102 | ಸಿ/ಪಪೂಶಿಇ/ಭಯೊ | 2008-09 | ಭಯೋತ್ಪಾದನೆ ಅಳಿಸಿ ದೇಶ 09.02.2009 |31.03.2009 
ತ್ಟಾದನೆ/2008-09 ಉಳಿಸಿ ವಿದ್ಯಾರ್ಥಿ ಜಾಗೃತಿ 
ಅಬಿಯಾನ 
ಬಗೆ 
(ಸ 
103 | ಸಿ/ಪಪೂಶಿಇ/ 2008-09 ಹೊಸ ಪ.ಪೂ.ಕಾಲೇಜುಗಳ 03.03.2009 | 31.03.2009 
ಡಾಯಿಂಗ್‌ಕೋಡ್‌/ ಡಾಯಿಂಗ್‌ ಕೋಡ್‌ ನೀಡುವ 
RS ಷೆ 








2008-09 








ಕುರಿತು 


















































೧೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಕ್ರ. ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ ಷರಾ 
a 
ಸಂ. ದಿನಾಂಕ ದಿನಾಂಕ 
104 | ಸಿ1/ಪಪೂಶಿಇ/ಕಾ.ಮಿ. 2008-09 ಸರ್ಕಾರಿ ನೌಕರರ 10ವರ್ಷ 06.03.2009 |31.03.2009 
ಬಡ್ತಿ/2008-09 ಕಾಲಮಿತಿ ಬಡ್ತಿ ನೀಡುವ ಬಗ್ಗೆ 
105 ಸಿ/ಪಪೂಶಿಇ/ಸ್ವಯಂ 2008-09 ಕುಮಾರ ಪಾಟೀಲ ಉಪನ್ಯಾಸಕರು 06.03.2009 |31.03.2009 
:ಚಾ:ಬಡ್ತಿ/2008-09 ಇವರ ಸ್ವಯಂ ಚಾಲಿತ ವೇತನ 
ಬಡಿ ಪಸಾವನೆ 
pe] ep) po] 
106 | ಸಿ1/ಪಪೂಶಿಇ/ಅನು: 2008-09 ಅನುದಾನಿತ ಕಾಲೇಜಿನ 05.03.2009 | 31.03.2009 
ಕಾ: HRMS/ ಸಿಬ್ಬಂದಿಯವರ ವೇತನವನ್ನು 
2008-09 HRMSನಲ್ಲಿ ಅಳವಡಿಸುವ ಬಗ್ಗೆ 
107 | ಸಿ1/ಪಷೂಶಿಇ/ 2008-09 ಮಟಮಾರಿ ಸ.ಪ.ಪೂ.ಕಾಲೇಜಿಗೆ 09.03.2009 |31.03.2009 
ಮಟಮಾರಿ:ಕಾ:ಹೆಸರು ಭೂದಾನಿಗಳ ಹೆಸರಿಡುವ ಬಗ್ಗೆ 
/2008-09 
108 ಸಿ1/ಪಪೂಶಿಇ/ಸ್ಥಾ:ಪ. 2008-09 ಸ್ನಾತಕೋತ್ತರ ಪದವಿ ಪಡೆದ 12.03.2009 | 31.03.2009 
ಸ:ಶಿ.ಜೆ:ಪ/2008-09 ಸ.ಶಿ.ಗಳು ಹೆಸರು 
ನೋಂದಾಯಿಸುವ 
ಬಗ್ಗೆ 
109 | ಸಿ2/ಪಪೂಶಿಇ/ 2008-09 2009 ಮಾರ್ಚ್‌ನಲ್ಲಿ ದ್ವಿ.ಪಿಯುಸಿ 18.03.2009 /31.03.2009 
ದ್ವಿತೀಯ.ಪಿಯು: ಪರೀಕ್ಷೆಯಲ್ಲಿ ನಕಲೀ ವಿದ್ಯಾರ್ಥಿಗಳ 
ಪರೀಕ್ಷೆಡ:ನಕಲಿ ಸ್ರ 
ವಿದ್ಯಾ/2008-09 
110 ಸಿ1/ಪಪೂಶಿಇ/ನಿವೃತ್ತಿ: 2008-09 ಉಪನ್ಯಾಸಕರ ಅರ್ಹತಾ ಸೇವೆ:4 26.03.2009 |31.03.2009 
ಅರ್ಹ:ಷೇಸೇ/ ವರ್ಷ ಹೆಚ್ಚುವರಿ ವರ್ಷ ಸೇರಿಸುವ 
2008-09 ಬಗ್ಗೆ 
111 | ಸಿ1/ಪಪೂಶಿಇ/ 2008-09 ಅನುದಾನಿತ ಕಾಲೇಜುಗಳಲ್ಲಿ 28.03.2009 | 31.03.2009 
ಅನುದಾನಿತಃಕಾ:ನಿ/ ನಿರ್ವಾಹಿಸುವ ನಿಯಮಗಳು, 
2008-09 ರಿಜಿಷ್ಟರ್‌ಗಳು , ಇತರೆ ಕುರಿತು 
112 ಸಿ1/ಪಪೂಶಿಇ/ಸ್ವತ೦ತ 2008-09 15ನೇ ಆಗಸ್ಟ್‌ ಸ್ವಾತಂತ 06.08.2008 | 31.03.2009 
ತೆ ಜೆ 
:ದಿನಾಚರಣೆ/ ದಿನಾಚರಣೆ ಕುರಿತು 
2008-09 
113 |ಸಿ2/ಪಷೂಶಿಇ/ 2008-09 2008-09ನೇ ಸಾಲಿನ ಪಥಮ 03.12.2008 | 31.03.2009 
ಮ 
ಪಥಮ ಪಿಯು:ಪರೀ/ ಪಿಯು ಪರೀಕ್ಷೆ 
ಇ 
2008-09 
114 | ಸಿ1/ಪಪೂಶಿಇ/ಸಿಆರ್‌/ 2008-09 2007-08ನೇ ಸಾಲಿನ 31.03.2008 | 31.03.2009 
2008-09 ಉಪನ್ಯಾಸಕರ ಸಿಬ್ಬಂದಿಯವರ 
ಸಿ.ಆರ್‌. ಕುರಿತು 


















































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೩೫ 
ಹ ಕಡತ ಸಂಖ್ಯೆ ವರ್ಷ ವಿಷಯ ಪಾರಂಭ ಮುಕ್ತಾಯ | ಷರಾ 
ಮ 
ಸಂ. ದಿನಾಂಕ ದಿನಾಂಕ 
115 | ಸಿ1/ಪಪೂಶಿಇ/ಕಡಿಮೆ: 2008-09 2008-09ನೇ ಸಾಲಿಗೆ ದಾಖಲಾತಿ |28.05.2008 31.03.2009 
ಫಲಿತಾಂಶ:ರದ್ದು/ ರದ್ದು ಪಡಿಸುವ ಬಗ್ಗೆ :ಕಡಿಮೆ 
2008-09 ಫಲಿತಾಂಶ 
116 ಸಿ2/ಪಪೂಶಿಇ/ಪಶ್ನೆ: 2008-09 ಪಶ್ನೆ ಪತಿಕೆ ತಯಾರಿಕಾ 13.11.2008 | 31.03.2009 
ಜತ 
ಪ:ಕಾರ್ಯ/ ಕಾರ್ಯಗಾರಕ್ಕೆ ಉಪನ್ಯಾಸಕರನ್ನು 
2008-09 ಸಜ 
117 | ಸಿ1/ಪಪೂಶಿಇ/ಸ.ಪ. 2008-09 ಸ.ಪ.ಪೂ.ಕಾಲೇಜುಗಳ ತಪಾಸಣೆ 27.06.2008 | 31.03.2009 
ಪೂ.ಕಾ:ತಪಾಸಣೆ/ 
2008-09 
118 | ಸಿ2/ಪಪೂಶಿಇ/ಒಲ೦ 2008-09 | ಕರ್ನಾಟಕ ರಾಜ್ಯ ಓಲಂಪಿಕ್ಸ್‌ ಕೀಡೆ |20.10.2008 |31.03.2009 
ಮತಿ 
ಪಿಕ್‌:ಕೀಡೆ/2008-09 ನಡೆಸುವ ಬಗ್ಗೆ 
ಜಾಲಿ 
119 ಸಿ1/ಪಪೂಶಿಇ/ಪರೀಕ್ಷೆ: 2008-09 ಪರೀಕ್ಷಾ ಮೌಲ್ಯಮಾಪನ ಕುರಿತು 21.05.2008 131.03.2009 
ಮಾಲ್ಯ/2008-09 
120 | ಸಿ2/ಪಪೂಶಿಇ/ 2008-09 ಉಪನಿರ್ದೇಶಕರ ಪವಾಸ ದಿನಚರಿ 06.01.2009 | 31.03.2009 
ಸ 
ಉ.ನಿ.ಪ:ದಿನಚರಿ/ ಕುರಿತು 
si 
2008-09 
121 | ಸಿ2/ಪಪೂಶಿಇ/ 2008-09 200-09ನೇ ಸಾಲಿಗೆ 05.11.2008 | 31.03.2009 
ಚ 
2008-09 ತರಬೇತಿ ಕುರಿತು 


























ಮಾಹಿತಿ ಹಕ್ಕು ಅಧಿನಿಯಮ 2005 (ಭಾರತ ಸರ್ಕಾರ ಕಾಯ್ದೆ ನಂ.22/05) ಅಡಿಯಲ್ಲಿ ಕಾಲಂ4(1)(ಎ) ಮತ್ತು 4(1)(ಬಿ) 


ಅಡಿಯಲ್ಲಿ ಉಪನಿರ್ದೇಶಕರ ಕಛೇರಿ ವೃತ್ತಿ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಯಚೂರು ಬಗೆಗೆ 


ಸಂಬಂಧಿಸಿದಂತೆ ಮಾಹಿತಿಯನ್ನು ಈ ಕೆಳಗಿನಂತೆ ಸಾರ್ವಜನಿಕ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 








ಸ 


ಅಧಿಕಾರಿಗಳು ಮತ್ತು ಕರ್ತವ್ಯಗಳು 


ದಾ 


ಕೈಪಿಡಿ -1 ಇಲಾಖೆಯ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ವೃತ್ತಿ ಶಿಕ್ಷಣ 
ವಿವರಗಳು ವಿಭಾಗದ ಕಾಲೇಜುಗಳ ಇತ್ಯಾದಿ. 
ಕೈಪಿಡಿ -2 ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವಿವರಗಳು ಅನುಬಂಧ - 1 ರಲ್ಲಿ ಸಲ್ಲಿಸಲಾಗಿದೆ. 





ಕೈ 





ಪಿಡಿ -3 ಮೇಲ್ವಿಚಾರಣೆ ಮತ್ತು 
ಹೊಣೆಗಾರಿಕೆಯನ್ನೊಳಗೊಂಡು, ತೀರ್ಮಾನ ಕೈಗೊಳ್ಳುವಾಗ 
ಅನುಸರಿಸಬೇಕಾದ ಕಾರ್ಯವಿಧಾನಗಳು 





ಮಾನ್ಯ ಆಯುಕ್ತರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ 
ಬೆಂಗಳೂರು ಇವರ ಆದೇಶದಂತೆ ಮಾರ್ಗ 
ಸೂಚಿಯಂತೆ ಕಾರ್ಯಗಳು ನಿರ್ವಹಿಸುವುದು. ಪದವಿ 
ಪೂರ್ವ ಕಾಲೇಜುಗಳಿಗೆ ಭೇಟಿ, ತರಗತಿಗಳಿಗೆ ಭೇಟಿ, 
ವಾರ್ಷಿಕ ತಪಾಸಣೆ, ಕಾಲ-ಕಾಲಕ್ಕೆ ಉಪನ್ಯಾಸಕರಿಗೆ 

ಪುನಃಶ್ಚೇತನ ಕಾರ್ಯಕ್ರಮಗಳು ನಡೆಸುವುದು, ಪರೀಕ್ಷೆ 
ನಡೆಸುವುದು. ಇತ್ಯಾದಿ 











೧೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ 


ಕೈಪಿಡಿ -4 ಕಾರ್ಯನಿರ್ವಹಣೆಗೆ ರೂಪಿಸಿಕೊಂಡಿರುವ 


ಸೂತ್ರಗಳು 


ಏಪ್ರಿಲ್‌ ೧೫, ೨೦೧೦ ಭಾಗ-೩ 


ಇಲಾಖಾ ಮಾರ್ಗಸೂಚಿಯಂತೆ ಹಾಗೂ ವಿಷಯದ 
ತುರ್ತನ್ನು ಅವಲಂಬಿಸಿ ಆದ್ಯತೆ ಮೇರೆಗೆ 
ಇತ್ಯರ್ಥಗೊಳಿಸಲಾಗುತ್ತದೆ. 





ಕೈಪಿಡಿ -5 ಇಲಾಖೆ ಹೊಂದಿರುವ ಕರ್ತವ್ಯಗಳನ್ನು 
ನಿರ್ವಹಿಸಲು ನೌಕರರು ಉಪಯೋಗಿಸುವ ನಿಯಮಗಳು 


ನಿಬಂಧನೆಗಳು ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 


ಕೆ.ಸಿ.ಎಸ್‌.ಆರ್‌ ನಿಯಮಾವಳಿಂತೆ 





ಕ್ಕೆ 


ೈಪಿಡಿ -6 ಇಲಾಖೆ ಹೊಂದಿರುವ ಪ್ರವರ್ಗವಾರು ವಿವರ ಪಟ್ಟಿ 


ಇಲಾಖೆಯ ಆದೇಶದಂತೆ, ಪ್ರತಿವರ್ಷ 
ಬಿಡುಗಡೆಯಾಗುವ ಮಾರ್ಗಸೂಚಿಯಂತೆ 
ಮಾಡಲಾಗುವುದು. 





ಕೈಪಿಡಿ -7 ಇಲಾಖೆಯ ಕೆಲಸದ ರೀತಿ, ರಚನೆ ಆದರ 
ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ 


ಸಮಾಲೋಚಿಸಲು ಇರುವ ವ್ಯವಸ್ಥೆ 


ಪದವಿ ಪೂರ್ವ ಕಾಲೇಜುಗಳ ಮೇಲ್ವಿಚಾರಣೆ 
ಉಪನ್ಯಾಸಕರ ಕಾರ್ಯವೈಖರಿಯ ಮೇಲ್ವಿಚಾ"ರಣೆ, 
ಪ್ರಾಂಶುಪಾಲರ ಕಾರ್ಯವೈಖರಿ, ಕಾರ್ಯನಿರ್ವಹಣಾ 
ವರದಿಗಳು ನೀಡುವುದು, ಸಭೆಗಳು ನಡೆಸುವುದು. 
ಕಾಲೇಜು ಮಟ್ಟದಲ್ಲಿ ಪಾಲಕರ ಸಭೆಗಳು ನಡೆಸುವುದು 
ಮತ್ತು ಕಛೇರಿಯಲ್ಲಿ ಸೂಚನಾ ಫಲಕದಲ್ಲಿ 
ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಗುವುದು. 





ಕೈಪಿಡಿ -8 ಇಲಾಖೆಯಲ್ಲಿರುವ ಮಂಡಳಿಗಳು,ಪರಿಷತ್ತುಗಳು 


ಸಮಿತಿಗಳು ಸಲಹಾ ಸಮಿತಿಗಳ ಕಾರ್ಯಕಲಾಪಗಳ ಪಟ್ಟಿ 


ಮಂಡಳಿಗಳು, ಸಮಿತಿಗಳು ಇರುವುದಿಲ್ಲ. 





ಕೈಪಿಡಿ -9 ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವಿವರ 


ಸೂಚಿಕೆ 


ಅನುಬಂಧ - 2ರಲ್ಲಿ ವಿವರಿಸಲಾಗಿದೆ. 





ಕೈಪಿಡಿ -10 ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರರ 


ವೇತನ ಮತ್ತು ಇತರೆ 


ಅನುಬಂಧ - 3ರಲ್ಲಿ ವಿವರಿಸಲಾಗಿದೆ. 





ಕ್ಕೆ 


ೈಪಿಡಿ -11 ಇಲಾಖೆಯ ವಾರ್ಷಿಕ ಆಯ-ವ್ಯಯ ವಿವರ 


ಯೋಜನೇತರ ಶೀರ್ಷಿಕೆಯಲ್ಲಿ ಈ ಕಾರ್ಯಲಯದ 
ಸಿಬ್ಬಂದಿಯವರ ವೇತನವನ್ನು ಡ್ರಾಮಾಡಲಾಗುತ್ತದೆ. 
ಇದಕ್ಕಾಗಿ ಪ್ರತ್ಯೇಕ ಬಜೆಟ್‌ ಬಿಡುಗಡೆಯಾಗುವದಿಲ್ಲ. 
ಪ್ರತಿ ತಿಂಗಳು ಬಿಲ್ಲು ಮಾಡಿ ಖಜಾನೆಗೆ ಸಲ್ಲಿಸಿ ಬ್ಯಾಂಕ್‌ 
ಮುಖಾಂತರ ವೇತನ ಪಡೆಯಲಾಗುತ್ತದೆ. ವೇತನ 
ವಿವರಗಳು ಅನುಬಂಧ - 2ರಲ್ಲಿ ಇರುತ್ತವೆ. ಹಾಗೆಯೇ 
ಜಿಲ್ಲೆಯಲ್ಲಿನ 7ಅನುದಾನಿತ ಕಾಲೇಜುಗಳ ಸಿಬ್ಬಂದಿ 
ವೇತನದ ಬಿಲ್ಲುಗಳನ್ನು ಖಜಾನೆಗೆ ಸಲ್ಲಿಸಿ ಆಯಾ 
ಕಾಲೇಜಿನ ಸಿಬ್ಬಂದಿಯವರಿಗೆ ಬ್ಯಾಂಕ್‌ ಮುಂಖಾತರ 
ವೇತನ ಬಿಡುಗಡೆ ಮಾಡಲಾಗುತ್ತದೆ. ಆಯ - ವ್ಯಯ 
ಅಂದಾಜಿನ ಪ್ರತಿಯನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. 





ಕೈಪಿಡಿ -12 ಇಲಾಖೆಯಲ್ಲಿ ಸಹಾಯಧನ ನೀಡುವ 


ಕಾರ್ಯಕ್ರಮಗಳ ನಿರ್ವಹಣೆ ಹಾಗೂ ಅನುಷ್ಠಾನ 








ಇಲ್ಲ 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೩೭ 





ಶೆ 
ವಿವರ 


ಕೈಪಿಡಿ -13 ಇಲಾಖೆ ನೀಡುತ್ತಿರುವ ವಿನಾಯಿತಿ ಮತ್ತು ಇಲ್ಲ 
ಪರವಾನಿಗೆ ಪತ್ರ ಪಡೆದಿರುವವರ, ಅಧಿಕಾರ ಪತ್ರ ನೀಡಿರುವ 

ವಿವರ 

ಕೆಪಿಡಿ -14 ವಿದ್ಯುನ್ಮಾನದಲ್ಲಿ ಪರಿವರ್ತಿಸಿರುವ ಮಾಹಿತಿಯ ಇಲ್ಲ 





ಕೈ 





ಪಿಡಿ -15 ಇಲಾಖೆಯಲ್ಲಿ ಮಾಹಿತಿಯನ್ನು ಪಡೆಯುವದಕ್ಕಾಗಿ | ಕಛೇರಿಯಲ್ಲಿನ ಸೂಚನಾ ಫಲಕದಲ್ಲಿ ವಿವರಗಳು 
ನಾಗರಿಕರಿಗೆ ದೊರೆಯಬಹುದಾದ ಅನುಕೂಲತೆಗಳ ವಿವರಗಳು (ನೀಡಿದೆ. 


ಹೆಚ್ಚಿನ ವಿವರಕ್ಕೆ ; 
ಶ್ರೀಮತಿ ಕೆ.ಎಂ.ಚೌರ 
ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ 


ಬಾಲಕರ ಸರ್ಕಾರಿ ಪ.ಪೂ.ಕಾಲೇಜು ಆವರಣ ಕ್ರಾಪ್ಟ್‌ 
ಹಾಲ್‌ ಹತ್ತಿರ ರಾಯಚೂರು ದೂ:08532-232938 











ಉಪನಿರ್ದೇಶಕರು, 
ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ, ರಾಯಚೂರು 


ಅನುಬಂಧ-1 
ಉಪನಿರ್ದೇಶಕರ ಕಛೇರಿ ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ ರಾಯಚೂರು 
ಅಧಿಕಾರಿ ಮತ್ತು ನೌಕರರ ಕರ್ತವ್ಯಗಳು 





ಉಪನಿರ್ದೇಶಕರು ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ 
ಇಲಾಖೆ ರಾಯಚೂರು 


ಜಿಲ್ಲೆಯ ಮುಖ್ಯಸ್ಥರಾಗಿ ಇಲಾಖೆಯ ಕೆಲಸಕಾರ್ಯಗಳನ್ನು 
ನಿರ್ವಹಿಸುವುದು. 





ಅಧೀಕ್ಷಕರು 


ಕಛೇರಿಯ ದೈನಂದಿನ ಕಾರ್ಯಕಲಾಪಗಳ ಮೇಲ್ವಿಚಾರಣೆ, 
ಮಾಹಿತಿ ಹಕ್ಕು ಕಡತಗಳು, ನ್ಯಾಯಲಯ ಕಡತಗಳು ಇತರೆ 
ಮುಖ್ಯ ಕಡತಗಳು. 





ಪ್ರಥಮ ದರ್ಜೆ ಸಹಾಯಕರು 


ಇಲಾಖೆಯ ದೈನಂದಿನ ಕೆಲಸಕಾರ್ಯಗಳನ್ನು 
ನಿರ್ವಹಿಸುವುದು ಕಡತಗಳ ನಿರ್ವಹಣೆ, ಸೇವಾ ಪುಸ್ತಕಗಳ 
ನಿರ್ವಹಣೆ ಹಾಗೂ ಅಧಿಕಾರಿಗಳ ಆದೇಶದಂತೆ ವಿಷಯಗಳು 
ನಿರ್ವಹಿಸುವುದು. 




















ಶೀಘ್ರಲಿಪಿಗಾರರು ವೃತ್ತಿ ಶಿಕ್ಷಣ ವಿಭಾಗದ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವುದು, ಸಿಬ್ಬಂದಿಯವರ ವೇತನ ಬಿಲ್ಲುಗಳು 
ಮಾಡುವುದು ಮತ್ತು ಅಧಿಕಾರಿಗಳ ಆದೇಶದಂತೆ ವಿಷಯಗಳು 
ನಿರ್ವಹಿಸುವುದು. 
ಗ್ರೂಪ್‌.ಡಿ ಕಾರ್ಯಾಲಯದ ಶುಭ್ರತೆ ಮತ್ತು ಟಪಾಲು ಹಂಚಿಕೆ ಇತ್ಯಾದಿ 
ಅನುಬಂಧ-2 
ಕ್ರ. ಸಂ ಅಧಿಕಾರಿ / ಸಿಬ್ಬಂದಿಯ ಹೆಸರು ಹುದ್ದೆ 





J. ಶ್ರೀಮತಿ ಕೆ.ಎಂ.ಚೌರ 








ಉಪನಿರ್ದೇಶಕರು ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ 
ಇಲಾಖೆ ರಾಯಚೂರು 














೧೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 


















































ಕ್ರ. ಸಂ ಅಧಿಕಾರಿ / ಸಿಬ್ಬಂದಿಯ ಹೆಸರು ಹುದ್ದೆ 
2. ಶ್ರೀಮತಿ ಎಂ.ಸುಧಾ ಅಧೀಕ್ಷಕರು 
3. ಶ್ರೀ ವೀರ ಹನುಮಾನ ಪ್ರಥಮ ದರ್ಜೆ ಸಹಾಯಕರು 
4. ಶ್ರೀ ಜಮೀಲ್‌ ಅಹ್ಮದ್‌ ಸಿದ್ದೀಕಿ ಶೀಘ್ರಲಿಪಿಗಾರರು 
5, ಶ್ರೀ ಸೈಯದ್‌ ಗೌಸ್‌ ಪೀರ್‌ ಖಾದ್ರಿ ಗ್ರೂಪ್‌.ಡಿ 
ಉಪನಿರ್ದೇಶಕರು, 
ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ, ರಾಯಚೂರು 
ಅನುಬಂಧ-3 
ಉಪನಿರ್ದೇಶಕರ ಕಛೇರಿ ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ ರಾಯಚೂರು 
ಇಲಾಖೆಯ ಅಧಿಕಾರಿಗಳ ಮತ್ತು ನೌಕರರ ವಿವರ ಸೂಚಿ 
ಮೂಲ ವೇತನ ವಿವರ 
ಕ್ತ. 
ಹ ಅಧಿಕಾರಿ / ಸಿಬ್ಬಂದಿಯ ಹುದ್ದೆ ಒಟ್ಟು ನಿವ್ವಳ 
ಸಂ. ವೇತನ | ತುಭತ್ಯೆ | ಮ.ಭತ್ಯೆ | ಇತರೆ ಒಟ್ಟು 
ಕಡಿತ ವೇತನ 
ಶ್ರೀಮತಿ ಕೆ.ಎಂ.ಚೌರ 2829 
21075 5638 1581 — 3601 24693 
ಉಪನಿರ್ದೇಶಕರು 4 
ಶ್ರೀಮತಿ ಎಂ.ಸುಧಾ 
2. 10250 2742 769 50 13811 2721 11090 
ಅಧೀಕಕರು 
ಉೃ 
ಶ್ರೀ ವೀರ ಹನುಮಾನ 
3. 9750 2608 731 537 13626 3995 9631 
ಪ್ರ.ದ.ಸ 
ಶ್ರೀ ಜಮೀಲ್‌ ಅಹ್ಮದ್‌ 
೬ 
4. ಸಿದ್ದೀಕಿ 13350 3571 1001 190 18112 8294 9818 
ಶೀಘ್ರಲಿಪಿಗಾರರು 
ಶ್ರೀ ಸೈಯದ್‌ ಗೌಸ್‌ ಪೀರ್‌ 
5. ಖಾದಿ 5100 1364 383 350 7197 1918 5279 
ಗ್ರೂಪ್‌.ಡಿ 
































4(4) ಮಾಹಿತಿ 
ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನಮ್ಮ ಕಛೇರಿಯಲ್ಲಿ ಕಾರ್ಯಕ್ರಮ ವಿವರ ಮಾಹಿತಿಯನ್ನು ಸೂಚನಾ 
ಫಲಕದಲ್ಲಿ ಅ೦ಟಿಸಿದ್ದು, ಹಾಗೂ ಮಾಧ್ಯಮದ ಮೂಲಕ ಪ್ರಚುರ ಪಡಿಸುವ ವ್ಯವಸ್ಥೆಯನ್ನು ಮಾಡಿರುತ್ತೇವೆ. ಇನ್ನುಳಿದ ಅಂತರ 
ಜಾಲದಲ್ಲಿ ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ ಬೆಂಗಳೂರು ರವರು ಪ್ರಚುರ (www.pue.kar.nic.in) 
ಪಡಿಸಿರುತ್ತಾರೆ. ಈ ವಿಷಯವನ್ನು ಸಾರ್ವಜನಿಕ ಮಾಹಿತಿ ಅನುಕೂಲಕ್ಕಾಗಿ ಕಛೇರಿ ಸೂಚನಾ ಫಲಕಕ್ಕೆ ಅ೦ಟಿಸಿದೆ. 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೩೯ 





ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ನೇಮಕ (ಪ್ರಕರಣ - 5) 


























ರಾಟಿ ಹರಿ ಟ್‌ 


0 ಇದಾ ಆಟಾ ಹಚು ಟಣ್‌ 


10. 
Il. 

12. 
13. 
14. 
15. 
16. 
ತೆ 
18. 
19. 
20. 


ವರ್ಗೀಕರಣ ನಿಯಂತಣ ಹಾಗೂ ಮೇಲ್ಮನವಿ ನಿಯಮವಳಿ. 


ಸರ್ಕಾರಿ ಆದೇಶಗಳು / ಸುತ್ತೋಲೆಗಳು. 
ಸಾದಿಲ್ವಾರು ವೆಚ ಕೈಪಿಡಿ. 

Pe ಚ [J 
ಇಲಾಖಾ ಮಾರ್ಗ ಸೂಚಿ. 


4(1)ಬಿ (V) 


ಕಛೇರಿ ಕೆಲಸಕ್ಕಾಗಿ ಉಪಯೋಗಿಸಬೇಕಾಗಿರುವ ವಹಿಗಳು ಮತ್ತು ಇತರ ದಾಖಲೆಗಳು. 


ವಹಿಗಳ ನಿರ್ವಾಹಣಾ ವಹಿ. 
ಸಾಂದರ್ಬಿಕ ರಜೆ ವಹಿ. 

ಸ್ವೀಕೃತಿ ವಹ. 

ರವಾನೆ ವಹಿ. 

ಹುದ್ದೆಗಳ ಮಾಹಿತಿ ವಹಿ. 
ಹಾಜರಾತಿ ವಹಿ. 

ಚಲನ-ವಲನ ವಹಿ. 
ಉಪಕರಣಗಳ ನಿರ್ವಾಹಣಾ ವಹಿ. 
ನಗದು ಪುಸ್ತಕ. 

ದಿನ ವಹಿ ಪುಸ್ತಕ. 

ವೇತನ ಬಟವಾಡೆ ವಹಿ. 

ಸಾಲ ಮರುಪಾವತಿ ವಹಿ. 
ಅನುದಾನಿತ ವೇತನ ಬಿಲ್ಲುಗಳ ವಹಿ. 
ಹಬ್ಬದ ಮುಂಗಡ. 

ವಾರ್ಷಿಕ ವೇತನ ಬಡ್ತಿ ವಹಿ. 
ಪವಾಸ ಭತ್ಯೆ ವಹಿ. 

ಸಾಮಾನ್ಯ ವಹಿ. 

ಹೆಚ್ಚು ಪಡೆದವರ ವಹಿ. 

ಇತರೆ ವಹಿ. 

ಎಲ್‌.ಎ.ಪಶ್ನೆಗಳ ರಿಜಿಷ್ಠರ್‌. 


ತ್ರ. | ಮೇಲ್ಮನವಿ ಪ್ರಾಧಿಕಾರ ಸಾರ್ವಜನಿಕ ಮಾಹಿತಿ | ಸಹಾಯಕ ಸಾರ್ವಜನಿಕ ಮೊದಲನೇ ಮೇಲ್ಮನವಿ 
ಸಂ. ಅಧಿಕಾರಿ ( ಮಾಹಿತಿ ಮಾಹಿತಿ ಅಧಿಕಾರಿ ಪ್ರಾಧಿಕಾರ (ಮಾಹಿತಿ ಹಕ್ಕು 
ಹಕ್ಕು ಅಧಿನಿಯಮ (ಮಾಹಿತಿ ಹಕ್ಕು ಅಧಿನಿಯಮ 2005) 
2005) ಸೆಕ್ಷನ್‌ - 5(1) | ಅಧಿನಿಯಮ 2005) ಸೆಕ್ಟನ್‌-19 (1) 
ಸೆಕ್ಷನ್‌ - 5 (2) 
ಶ್ರೀ ಎಸ್‌.ಜಿ ಹೆಗಡೆ ಶ್ರೀಮತಿ ಕೆ.ಎಂ.ಚೌರ ಶ್ರೀಮತಿ ಕೆ.ಎಂ.ಚೌರ ಶ್ರೀ ಎಸ್‌.ಜಿ ಹೆಗಡೆ 
ಆಯುಕ್ತರು ಪದವಿ ಉಪನಿರ್ದೇಶಕರು ಪದವಿ | ಉಪನಿರ್ದೇಶಕರು ಆಯುಕ್ತರು ಪದವಿ ಪೂರ್ವ 
ಪೂರ್ವ ಶಿಕ್ಷಣ ಇಲಾಖೆ | ಪೂರ್ವ ಶಿಕ್ಷಣ ಇಲಾಖೆ | ಪದವಿ ಪೂರ್ವ ಶಿಕ್ಷಣ | ಶಿಕ್ಷಣ ಇಲಾಖೆ 18ನೇ ಅಡ್ಡ 
18ನೇ ಅಡ್ಡ ರಸ್ತೆ ರಾಯಚೂರು ಇಲಾಖೆ ರಾಯಚೂರು | ರಸ್ತೆ ಮಲ್ಲೇಶ್ವರಂ 
ಮಲ್ಲೇಶ್ವರಂ ಬೆ೦ಗಳೂರು ಬೆಂಗಳೂರು 
4(1)ಬಿ (V) 
ಕಛೇರಿ ಕೆಲಸಕ್ಕಾಗಿ ಉಪಯೋಗಿಸಬೇಕಾದ ನಿಯಮ / ಕಟ್ಟಳೆ/ ಸೂಚನೆ ಲಭ್ಯವಿರುವ ಕೈಪಿಡಿ, ದಾಖಲೆಗಳು 
ಕೆ.ಸಿ.ಎಸ್‌.ಆರ್‌. 
ಸೇವಾ ನಿಯಮಾವಳಿ. 
ಕೆ.ಎಫ್‌.ಸಿ. 





೧೪೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





4(1)ಬಿ ಗ 
ಆಡಳಿತ ನಿರ್ವಹಣೆಯಲ್ಲಿ ಸಾರ್ವಜನಿಕ ಸಹಕಾರದೊಂದಿಗೆ ನಿರ್ವಹಿಸಿ ತೆಗೆದುಕೊಳ್ಳಬೇಕಾದ ನಿರ್ಣಯಗಳಲ್ಲಿ 
ಪಸ್ತುತ ವಿರುವ ಅವಕಾಶಗಳು 
ಪೆ pe 
4(1)ಬಿ (Vill) 
ಮಂಡಳಿ/ಪರಿಷತ್ತು/ಸಮಿತಿಗಳಲ್ಲಿ ಎರಡು ಹಾಗೂ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಂದ ರಚಿಸಲಾದ ಸಮಿತಿ ಸಲಹೆ 
ಹಾಗೂ ಸಭಾ ನಡೆವಳಿಗಳು 


ಕಮಿಟಿ ಉಪಸ್ಥಿತರು 
1, ಪರೀಕ್ಷಾ ಕಮಿಟಿ ಪಾಂಶುಪಾಲರ ಸಂಘದ ಅಧ್ಯಕ್ಷರು, ಪದಾದಿಕಾರಿಗಳು. 
ಲ 


4(1)ಬಿ (X1) ಬಡ್ಯಟ್‌ ವರ್ಗೀಕರಣ. 
ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ವೇತನ ಬಿಲ್ಲುಗಳ ಅನುದಾನ ಬಿಡುಗಡೆಯಾಗುತ್ತದೆ. 
4(1)ಬಿ(12) ಸಹಾಯ ಧನ ಯೋಜನೆಗಳ ಅನುಷ್ಠಾನ: 
ಈ ಪಾದಿಕಾರದಿಂದ ಸಹಾಯಾಧನ ನೀಡುವ ಯಾವುದೇ ಯೋಜನೆಗಳು ಇರುವುದಿಲ್ಲ. 
| 4(1)ಬಿ(13) ರಿಯಾಯಿತಿ ಮತ್ತು ಅನುದಾನ ಪಡೆದ ಸಂಸ್ಥೆಗಳ ವಿವರ. 
ರಿಯಾಯಿತಿ ಯಾವುದೇ ಯೋಜನೆ ಇರುವುದಿಲ್ಲ. 
ಜಿಲ್ಲೆಯಲ್ಲಿ 8 ಅನುದಾನಿತ ಕಾಲೇಜುಗಳ ಸಿಬ್ಬಂದಿಯವರಿಗೆ ವೇತನ ಕ್ಕಾಗಿ ಅನುದಾನ ನೀಡಲಾಗುತ್ತದೆ. ಅವುಗಳ 
ಪಟ್ಟ ಪತ್ಯೇಕವಾಗಿ ಲಗತ್ತಿಸಿದೆ. 
4(1)ಬಿ(10)(4) 
ಮಾಹಿತಿ ಎಲೆಕ್ಟಾ ನಿಕ್‌ ರೂಪದಲ್ಲಿ ಲಭ್ಯ ವಿರುವ ಬಗ್ಗೆ ಮಾಹಿತಿ. 
ಇಲಾಖಾ ಮಾಹಿತಿಯನ್ನು ಸಿ.ಡಿ.ಯಲ್ಲಿ ಭರ್ತಿಮಾಡಿ ಕಳಿಸಲಾಗುತ್ತದೆ. 
ಕಲಂ 4(1)ಬಿ(16) 
ನಾಗರೀಕರಿಗೆ ಮಾಹಿತಿ ದೊರಕಲು ಮಾಡಿರುವ ವ್ಯವಸ್ಥೆ ಕಲಂ:41(ಬಿ) 4ರಲ್ಲಿ ವಿವರಿಸಲಾಗಿದೆ. 
ಕಲಂ4(1)ಬಿ(17)-ಇತರೆ ಉಪಯುಕ್ತವಾದ ಮಾಹಿತಿ. 
ಇಲಾಖಾ ಮಾರ್ಗಸೂಚಿಯಲ್ಲಿ ಲಭ್ಯವಿರುತ್ತದೆ. 
ರಾಯಚೂರು ಜಿಲ್ಲೆಯಲ್ಲಿನ ಖಾಸಗಿ ಅನುದಾನಿತ ಮತ್ತು ಪದವಿ ಪೂರ್ವ ಕಾಲೇಜುಗಳ ಪಟ್ಟ 2009-10ನೇ ಸಾಲಿನಲ್ಲಿದ್ದಂತೆ. 















































ಕ್ರಸಂ | ಕಾಲೇಜು ಸಂಕೇತ ಕಾಲೇಜಿನ ಹೆಸರು 

ಜಿಲ್ಲೆಯ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು 
01 RR003 ಹಮದರ್ದ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ರಾಯಚೂರು. 
02 RR004 ಎಸ್‌.ಆರ್‌.ಪಿ.ಎಸ್‌. ಪದವಿ ಪೂರ್ವ ಕಾಲೇಜು, ರಾಯಚೂರು. 
03 RR008 ಟ್ಯಾಗೋರ್‌ ಸಂಯುಕ್ತ ಸ್ಮಾರಕ ಪದವಿ ಪೂರ್ವ ಕಾಲೇಜು, ರಾಯಚೂರು. 
04 RR022 ಪಿನ್ನೆಸ್‌ ಫಾತಿಮಾ ಮಹಿಳಾ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ರಾಯಚೂರು. 
05 RR031 ಮೆಥೋಡಿಸ್ಟ್‌ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ರಾಯಚೂರು. 
06 ಣಣ೦45 ಜವಹಾರನಗರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ರಾಯಚೂರು. 
07 ಣಣ೦40 ಶ್ರೀಮತಿ ಗಿರಿಜಾ ಮಹಿಳಾ ಪದವಿ ಪೂರ್ವ ಕಾಲೇಜು, ಸಿ೦ಧನೂರು. 
08 RR064 ಆರ್‌.ಜಿ.ಎ೦ ಪದವಿ ಪೂರ್ವ ಕಾಲೇಜು, ಸಿಂಧನೂರು. 

ಉಪ ನಿರ್ದೇಶಕರು, 
ಪಿ.ಆರ್‌-517 ಪದವಿ ಪೂರ್ವ ಹಾಗೂ ವೃತ್ತಿ ಶಿಕ್ಷಣ ಇಲಾಖೆ, 


ರಾಯಚೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೪೧ 





CURAM SOFTWARE INDIA PRIVATE LTD., 
The Millennia, Tower D, Level 1, 1 & 2 Murphy Road, Ulsoor, Bangalore-560008 
NOTICE 

Notice is hereby given that the members of Curam Software India Private Limited at their Extra 
Ordinary General Meeting held on Thursday the 1st April, 2010 at 11.00 a.m. at its Registered Office at 
Jupiter-1, 30:1 4th Cross, 7th Block Jayanagar (west), Bangalore-560070 have passed the following 
special resolution to wind up the above Company voluntarily. 

“RESOLVED THAT, pursuant to the provisions, of Section 484(1)(b) of the Companies Act, the 
consent of the members be and is hereby accorded that the Company be wound up voluntarily and that 
Mr. Anil Kumar Singaraju, Director of the Company, be and is hereby appointed as liquidator of the 
Company with all the powers under Section 512 read with section 457 of the Companies Act, 1956 for the 
purpose of winding up the affairs and distribution of the assets of the Company and that the remuneration 


of Mr. Anil Kumar Singaraju be fixed at a sum of Rs.25,000/- in addition to his costs, charges and 


expenses.” 
Date:01.04.2010 For Curam Software India Private Limited, 
Place: Bangalore ANIL KUMAR SINGARAJU 
Director! Liquidator. 
FORM NO.151 
(See Rule 315) 
The Companies Act, 1956 
Member’s Voluntary winding up 
(Notice of appointment of liquidator Pursuant to Section 516) 
Name of the Company Curam Software India Private Limited 
Nature of business Software Development. 
Registered Office Address Jupiter-1, 30:1, 4th Cross, 7th Block, 
Jayanagar, Bangalore-560 070 
Name(s) and address(es) of Liquidator(s) Mr. Anil Kumar Singaraju, 
107, F2, Shanti Dhama, 5th Cross, 
Grihalakshmi Colony, || Stage, 
Kamalanagar, Bangalore-560 079. 
Date of appointment 1st April, 2010 
By whom appointed Members of the Company 


Dated the 1st April, 2010 
Signature: 
Name: Anil Kumar Singaraju 
Designation: Liquidator 
For Curam Software India Private Limited, 
PD-60 ANIL KUMAR SINGARAJU 


Director! Liquidator. 


೧೪೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:382/2008-09, ದಿನಾಂಕ:17ನೇ ಡಿಸೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ದ ಪ್ರತಿವಾದಿ/ ಆರೋಪಿ 
ಆರಕ್ಷಕ ನಿರೀಕ್ಷಕರು, ಮೈಸೂರು ದಕ್ಷಿಣ ಮಹದೇವ ಬಿನ್‌ ರಾಮೇಗೌಡ, 
ಪೊಲೀಸ್‌ ಠಾಣೆ. ವಿದ್ಯಾನಗರ, ಮೈಸೂರು. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:08.12.2008ರ೦ದು ಬೆಳಿಗ್ಗೆ 11:30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಮೈಸೂರು ದಕ್ಷಿಣ 
ಪೊಲೀಸ್‌ ಠಾಣೆ, ಇವರು ಮೈಸೂರು ತಾಲ್ಲೂಕು, ಶ್ರೀನಗರದ ರೈಲ್ವೇ ಬ್ರಿಡ್ಜ್‌ ಹತ್ತಿರ ಕೆಎ-09/ಯು-2709 ನೋಂದಣಿ 
ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಷೆಲ್‌ ಸೂಪರ್‌ ವಾಹನದಲ್ಲಿ ಅಕ್ರಮವಾಗಿ 10.800 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಪಡಿಸಿ, ಮಹದೇವ ಬಿನ್‌ ರಾಮೇಗೌಡ ಎಂಬ 
ಆರೋಪಿಯನ್ನು ದಸ್ತಗಿರಿ ಮಾಡಿರುವುದಾಗಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ362/2008 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತುಪಡಿಸಲಾದ ವಾಹನ, ಮದ್ಯವನ್ನು ಮುಂದಿನ ಕ್ರಮಕ್ಕಾಗಿ 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾಂಕ:15.12.2008ರಂದು ಈ ಪ್ರಾಧಿಕಾರಕ್ಕೆ ಅನುಮತಿಗಾಗಿ ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ:07.01.2009ರಂದು ಮೈಸೂರು ವಲಯ-4 ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯ ಪ್ರತಿಯನ್ನು ಕೋರಿ, ಮೈಸೂರು ಪೂರ್ವ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:12.02.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. 
ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ವಾಹನಕ್ಕೆ ಸಂಬಂಧಿಸಿದಂತೆ ಅರ್ಜಿದಾರರಾದ ಮಹದೇವ ಬಿನ್‌ 
ರಾಮೇಗೌಡ, ಸಂ.298, ವಿದ್ಯಾನಗರ, ಮೈಸೂರು ಇವರು ತಮ್ಮ ವಕೀಲರ ಮುಖೇನ ದಿನಾಂಕ:07.03.2009ರಂದು 
ವಕಾಲತ್ತಿನೊಂದಿಗೆ ಅರ್ಜಿಯನ್ನು ಸಲ್ಲಿಸಿ, ತನ್ನ ಮಧ್ಯಕಾಲಿನ ವಶಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ಹಾಗೂ ಅದಕ್ಕೆ 
ತಗಲುವ ಮೌಲ್ಯಕ್ಕೆ ನಷ್ಟ ಭರ್ತಿ ಪತ್ರವನ್ನು ಒದಗಿಸುವುದಾಗಿ ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ಮಾಡಿರುವ ಆಪಾದನೆಯು ಮೇಲ್ನೋಟಕ್ಕೆ ಸಾಬೀತಾಗಿದ್ದು, ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ 
ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ದಿನಾಂಕ:29.05.2009ರಂದು ಕಾರಣ ಕೇಳಿ ನೋಟೀಸನ್ನು ವಾಹನ 
ಮಾಲೀಕರಾದ ಮಹದೇವು ಬಿನ್‌ ರಾಮೇಗೌಡ ಇವರಿಗೆ ಕಾರಣ ಕೇಳುವ ನೋಟೀಸನ್ನು ಜಾರಿಗೊಳಿಸಲಾಗಿದ್ದು, ಸದರಿ 
ನೋಟಿಸಿಗೆ ವಕೀಲರು ಪ್ರತಿಕ್ರಿಯಿಸಿ, ಆರೋಪವನ್ನು ಅಲ್ಲಗಳೆದಿರುತ್ತಾರೆ. ಅರ್ಜಿದಾರರ ಅರ್ಜಿಯ ಬಗ್ಗೆ ಸಹಾಯಕ 
ಅಭಿಯೋಜಕ ನಿರ್ದೇಶಕರು, ಮೈಸೂರು ಇವರು ತಮ್ಮ ಅಭಿಪ್ರಾಯವನ್ನು ದಿನಾ೦ಕ:09.06.2009ರಂದು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಲಾಗಿದ್ದು, ಪ್ರಾಧಿಕಾರವು ಅಬಕಾರಿ ಕಾನೂನಿನನ್ವಯ ಒಂದು ವೇಳೆ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಿ, 
ವಾಹನವನ್ನು ಬಿಡುಗಡೆ ಮಾಡುವುದು ಯೋಗ್ಯವೆಂದು ತೀರ್ಮಾನ ಬಂದಲ್ಲಿ ವಾಹನದ ಈಗಿನ ಮಾರುಕಟ್ಟೆ ಮೌಲ್ಯವನ್ನು 
ನಿರ್ಣಯಿಸಿ, ಅಧಿಕೃತ ಬ್ಯಾಂಕ್‌ ಗ್ಯಾರಂಟಿಯನ್ನು ಪಡೆದು ಹಾಗೂ ಕೆಲವು ಷರತ್ತುಗಳನ್ನು ವಿಧಿಸಿ, ಬಿಡುಗಡೆ 
ಮಾಡಬಹುದಾಗಿರುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುತ್ತಾರೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾ೦ಕ:08.12.2008ರ೦ದು ಮೈಸೂರು ತಾಲ್ಲೂಕು, ಶ್ರೀನಗರದ ರೈಲ್ವೇ ಬಿಡ್ಜ್‌ ಹತ್ತಿರ 
ಕೆಎ-09/ಯು-2709 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಸೆಲ್‌ ಸೂಪರ್‌ ವಾಹನದಲ್ಲಿ ಅಕ್ರಮವಾಗಿ 10.800 ಲೀ. 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದದ್ದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 34ರ 
ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ವಾಹನ ಮಾಲೀಕರಾದ ಮಹದೇವು ಬಿನ್‌ ರಾಮೇಗೌಡ ಇವರನ್ನು ಕೃತ್ಯ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೪೩ 





ನಡೆದ ದಿನದಂದು ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ವಾಹನ ಮಾಲೀಕರು ಮತ್ತು ಆರೋಪಿಯು ಒಬ್ಬನೇ 
ಆಗಿದ್ದು, ಈ ಕೃತ್ಯವು ತನ್ನ ತಿಳುವಳಿಕೆಯಲ್ಲಿ ನಡೆದಿಲ್ಲ ಎಂಬುದರ ಬಗ್ಗೆ ಯಾವುದೇ ಸಾಕ್ಷ್ಯ ಮತ್ತು ಪುರಾವೆಗಳನ್ನು 
ಹಾಜರುಪಡಿಸಿರುವುದಿಲ್ಲ. ಪ್ರಕರಣ ದಾಖಲಾಗಿ ಈಗಾಗಲೇ 11 ತಿಂಗಳಿಗೂ ಹೆಚ್ಚುಕಾಲ ಕಳೆದಿದ್ದು, ವಾಹನ ಮಧ್ಯಂತರ 
ಬಿಡುಗಡೆಗಾಗಿ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿರುವುದನ್ನು ಹೊರತುಪಡಿಸಿ, ಮಧ್ಯಂತರ ಬಿಡುಗಡೆಗಾಗಿ ಅರ್ಜಿದಾರರ 
ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಆದ ಕಾರಣ ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ 
ವಾಹನ ಮಾಲೀಕರಿಗೆ/ ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ 
ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ 
ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:382/2008-09, ದಿನಾಂಕ:17ನೇ ಡಿಸೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಮೈಸೂರು ದಕ್ಷಿಣ ಪೊಲೀಸ್‌ ಠಾಣೆ- ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:362/2008, 
ದಿನಾಂ೦ಕ:08.12.2008ರಂದು ವಶಪಡಿಸಿಕೊಂಡ ಕೆಎ-09/ಯು-2709 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಸೆಲ್‌ ಸೂಪರ್‌ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಡಿಸೆಂಬರ್‌ ತಿಂಗಳು 17ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 

ಪಿ.ಆರ್‌-26 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 

ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 

ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:284/2007-08, ದಿನಾಂಕ:9ನೇ ಜುಲೈ, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 

ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು-2, ಎನ್‌.ಪಿ. ರವೀಂದ್ರ ಮತ್ತು ಇತರರು 
ವಿಚಕ್ಷಣ ದಳ, ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:07.01.2008ರಂದು ಮಧ್ಯಾಹ್ನ 1-30 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, ವಿಚಕ್ಷಣ 
ದಳ, ಮೈಸೂರು-ಇವರು ಮೈಸೂರು-ಮನುಗನಹಳ್ಳಿ ಚೆಕ್‌ ಪೋಸ್ಟ್‌ ಹತ್ತಿರ ಕೆಎ-12/ಪಿ-839 ನೋಂದಣಿ ಸಂಖ್ಯೆಯ ಟಾಟಾ 
ಇಂಡಿಗೋ ವಾಹನದಲ್ಲಿ ಅಕ್ರಮವಾಗಿ 172.800 ಲೀ. ನಕಲಿಯಂತೆ ಕಾಣುವ ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ಜಪ್ತು ಮಾಡಿ, ಪ್ರಕರಣ ಸಂಖ್ಯೆ14/2007-08 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ನಿಯಮ 1 13 ಮತ್ತು 14ರ ರೀತ್ಯಾ ಅಪರಾದವಾಗಿದ್ದು, ಇದೇ ಕಾಯಿದೆ ನಿಯಮ 32, 34, 38(ಎ)ರ 


೧೪೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಪ್ರಕಾರ ಶಿಕ್ಲಾರ್ಹವಾದ್ದರಿಂದ ಆರೋಪಿ ಎನ್‌.ಪಿ. ರವೀಂದ್ರ ಬಿನ್‌ ಲೇಟ್‌ ಪೂವಯ್ಯ ಇವರ ದಸ್ತಗಿರಿ ಮಾಡಿ, ನ್ಯಾಯಾಂಗ 
ಬಂಧನಕ್ಕೆ ಒಪ್ಪಿಸಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ ಮಡಿಕೇರಿಯ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:25.01.2008ರಂದು ಪತ್ರ ಬರೆಯಲಾಗಿದೆ. ದಿನಾಂಕ:27.02.2008ರಂದು 
ಸಂಬಂಧಪಟ್ಟ ಆರ್‌.ಟಿ.ಓ.ರವರು 'ಬಿ' ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ 
ಎನ್‌.ಆರ್‌. ರಾಜಾ ಬಿನ್‌ ರಾಮು, ಹುದುಕೇರಿ ಗ್ರಾಮ ಮತ್ತು ಅಂಚೆ, ವೀರಾಜಪೇಟೆ ತಾಲ್ಲೂಕು ಇವರ ಒಡೆತನದಲ್ಲಿದ್ದು, 
ಸದರಿ ವಾಹನ ಮಾಲೀಕರಿಗೆ ಈ ಪ್ರಾಧಿಕಾರದಿಂದ ದಿನಾ೦ಕ21.07.2008ರಂದು ವಾಹನವನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 4(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆ 
ಮೂಲಕ ಕಳುಹಿಸಲಾಗಿದ್ದು, ಸದರಿ ನೋಟೀಸ್‌ ಜಾರಿಯಾಗಿದ್ದು, ಅದಕ್ಕೆ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 
43(ಬಿ)ರ ಅಡಿಯಲ್ಲಿ ನೀಡಿರುವ ನೋಟೀಸಿಗೆ ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಕ್ರಮ ತೆಗೆದುಕೊಳ್ಳುವಲ್ಲಿ 
ಅರ್ಜಿದಾರರ ತಕರಾರು ಇರುವುದಿಲ್ಲವೆಂದು ಅರ್ಜಿದಾರರ ಪರ ವಕೀಲರ ಮೂಲಕ ಕೋರಿರುತ್ತಾರೆ. 

ಕಡತ ಪರಿಶೀಲಿಸಲಾಯಿತು. ದಿನಾ೦ಕ:07.012008 ರಂದು ಮೈಸೂರು-ಮನುಗನಹಳ್ಳಿ ಚೆಕ್‌ ಪೋಸ್ಟ್‌ ಹತ್ತಿರ ಕೆಎ- 
12/ಪಿ-839 ನೋಂದಣಿ ಸಂಖ್ಯೆಯ ಟಾಟಾ ಇಂಡಿಗೋ ವಾಹನದಲ್ಲಿ ಅಕ್ರಮವಾಗಿ 172.800 ಲೀ. ನಕಲಿಯಂತೆ ಕಾಣುವ 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ವಾಹನದ ಮಾಲೀಕರು ವಾಹನವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲು ಯಾವುದೇ ಅಭ್ಯಂತರವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ಮಾದರಿ ತೆಗೆಯಲಾದ ಮಾದಕ ದ್ರವ್ಯಗಳನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ, 
ದಿನಾ೦ಕ:17.01.2008ರ ತಜ್ಞರ ವರದಿಯಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಅವು ಭಾರತ ಮಾನಕ 
ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಇವು ನಕಲಿ ಮದ್ಯವೆಂದು ತಿಳಿಸಿರುತ್ತಾರೆ. ಈ ಕೃತ್ಯವು ವಾಹನ 
ಮಾಲೀಕರ ತಿಳುವಳಿಕೆಯಲ್ಲೇ ನಡೆದಿಲ್ಲ ಎಂಬುದರ ಬಗ್ಗೆ ಯಾವುದೇ ಸಾಕ್ಷ್ಯ ಮತ್ತು ಪುರಾವೆಗಳನ್ನು ಹಾಜರುಪಡಿಸಿರುವುದಿಲ್ಲ. 
ಆದ ಕಾರಣ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು 
ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:284/2007-08, ದಿನಾಂಕ:9ನೇ ಜುಲೈ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಬಾರಿ 
ಉಪ ್ಹನಿರೀಕ್ಷಕರು-2, ವಿಚಕ್ಷಣ ದಳ, ಮೈಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ14/2007-08, 
ದಿನಾ೦ಕ:07.01.2008ರಂದು ವಶಪಡಿಸಿಕೊಂಡ ಕೆಎ-12/ಪಿ-839 ನೋಂದಣಿ ಸಂಖ್ಯೆಯ ಟಾಟಾ ಇಂಡಿಗೋ ವಾಹನವನ್ನು 
(172.800 ಲೀ. ನಕಲಿಯಂತೆ ಕಾಣುವ ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿರುತ್ತದೆ.) 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-939 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೪೫ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:272/2008--09, ದಿನಾಂಕ:9ನೇ ಜುಲೈ, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ದ ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು-7, ಕೈರೋಸ್‌ ಎಫ್‌. ಇರಾನಿ. 
ರಾಜ್ಯ ವಿಚಕ್ಷಣ ದಳ, ಬೆ೦ಗಳೂರು. ಸತ್ಯನಾರಾಯಣ, ವೆಂಕಟೇಶ್‌ ಮತ್ತು ಮಹದೇವು 


ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:11.12.2008ರ೦ದು ಸಂಜೆ 4-30 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-7, ರಾಜ್ಯ ವಿಚಕ್ಷಣ 
ದಳ, ಬೆ೦ಗಳೂರು ಇವರು ಮೈಸೂರು ನಗರ ನಜರ್‌ಬಾದ್‌ ಕಾರಂಜಿ ಕೆರೆ ರಸ್ತೆ ೯೯(%)/5 ಬಂಗಲೆ ಒಳಗಡೆ ಬಲಭಾಗದ 
ಮೂಲೆಯಲ್ಲಿನ ಶೆಡ್‌ ಮತ್ತು ಸಿಟಿಎಂ೦-2829 ನೋಂದಣಿ ಸಂಖ್ಯೆಯ ಮಾರುತಿ ಜಿಪ್ಸಿ ಹಾಗೂ ಕೆಎ-09/ಎಂ-2767 
ನೋಂದಣಿ ಸಂಖ್ಯೆಯ ಟಾಟಾ ಸಿಯಾರಾಗಳಲ್ಲಿ ಅಕ್ರಮವಾಗಿ 518.400 ಲೀ.ನಕಲಿ ಮದ್ಯವನ್ನು ಹೊಂದಿ, ಸಾಗಾಣಿಕೆ/ 
ದಾಸ್ತಾನು ಮಾಡಿದ್ದ ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ಜಪ್ತು ಮಾಡಿ, ಪ್ರಕರಣ ಸಂಖ್ಯೆ:28/2008-09ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ನಿಯಮ 11, 13, 14ರ ರೀತ್ಯಾ ಅಪರಾಧವಾಗಿದ್ದು, ವಿಧಿ 32, 34, 38(ಎ), 43ರ 
ಪ್ರಕಾರ ಶಿಕ್ಲಾರ್ಹವಾದ್ದರಿಂದ ಆರೋಪಿಗಳಾದ ಕೈರೋಸ್‌ ಎಫ್‌. ಇರಾನಿ, ಸತ್ಯನಾರಾಯಣ, ವೆಂಕಟೇಶ್‌ ಮತ್ತು ಮಹದೇವು 
ಇವರನ್ನು ದಸ್ತಗಿರಿ ಮಾಡಿ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ 
ದಾಖಲಾತಿಗಳನ್ನು ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವವುಳ್ಳ ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಪೂರ್ವ ಇವರಿಗೆ 
ದಿನಾಂಕ:25.01.2008ರಂದು ಬಿ ವಹಿಯ ಪ್ರತಿಯನ್ನು ಕಳುಹಿಸಲು ಕೋರಿ ಪತ್ರ ಬರೆಯಲಾಗಿತ್ತು. ಮೈಸೂರು ವಲಯ 
ಸಂ-1ರ ಅಬಕಾರಿ ಉಪ ನಿರೀಕ್ಷಕರು, 2 ವಾಹನಗಳ ಬಿ ವಹಿಯ ಪ್ರತಿಯನ್ನು ಪಡೆದು, ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 
ಅದರಂತೆ ಶ್ರೀಮತಿ ಶಹನಾಜ್‌ ಕೋ೦ ರಾಯನ್‌ ಎಫ್‌. ಇರಾನಿ ಮತ್ತು ರಾಯನ್‌ ಎಫ್‌. ಇರಾನಿ ಬಿನ್‌ ಎಫ್‌. ಇರಾನಿ 
ಇವರಿಗೆ ನೋಂದಣಿ ಅಂಚೆ ಮೂಲಕ ಕಾರಣ ಕೇಳುವ ನೋಟೀಸ್‌ ನೀಡಲಾಗಿದ್ದು, ಸದರಿ ನೋಟಿಸ್‌ ಜಾರಿಯಾಗಿ 
ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ಸ್ವೀಕೃತವಾಗಿರುತ್ತದೆ. ಈ ಸಂಬಂಧ ವಾಹನದ ಮಾಲೀಕರುಗಳಿಂದ ವಾಹನ ಬಿಡುಗಡೆಗಾಗಿ 
ಪ್ರತಿವಾದಿಗಳ ಕಡೆಯಿಂದ ಇದೂವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 
ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು 
ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿ/ ಹೊಣೆಗಾರಿಕೆಯನ್ನು ಪ್ರಾಧಿಕಾರದ ಮುಂದೆ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಆದ 
ಕಾರಣ ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲಿಯೇ ನಡೆದಿದೆ ಎಂಬುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (06) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ 
ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


೧೪೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ಆದೇಶ ಸಂಖ್ಯೆ: ಡಿಟಿಸಿಆರ್‌:272/2008-09, ದಿನಾಂಕ:9ನೇ ಜುಲೈ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಬಾರಿ 
ಉಪ ನಿರೀಕ್ಷಕರು-7, ರಾಜ್ಯ ವಿಚಕ್ಷಣ ದಳ, ಬೆಂಗಳೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:28/2008-09, 
ದಿನಾಂಕ:11.12.2008ರಂದು ವಶಪಡಿಸಿಕೊಂಡ ಸಿಟಿಎಂ-2829 ನೋಂದಣಿ ಸಂಖ್ಯೆಯ ಮಾರುತಿ ಜಿಪ್ಸಿ ಹಾಗೂ ಕೆಎ- 
09/ಎ೦-2767 ನೋಂದಣಿ ಸಂಖ್ಯೆಯ ಟಾಟಾ ಸಿಯಾರಾ ಮತ್ತು 518.400 ಲೀ. ನಕಲಿ ಮದ್ಯವನ್ನು (ಮಾದರಿ 
ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜುಲೈ ತಿಂಗಳ 9ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
OFFICE OF THE ASSISTANT COMMISSIONER OF COMMERCIAL TAXES, 
LOCAL VAT OFFICE-045, BANGALORE 
(Notified Authority under Rule 6(1) of the CST (Karnataka) Rule 1957) 
TIN:29200201080, Dated:11th January, 2010 


ಪಿ.ಆರ್‌-938 
































Sl. | Name of the Name & To whom the Date from Name of Remarks 
No. | Declaration Address of Forms were which the Circle 
Form the dealer to issued by the declared issuing the 
Declared whom Forms Dealer obsolete Form 
obsolete and | were issued and 
invalid No. by the Dept Reasons 
1. | Form “C” | Mls Nortel | Stated to have | 06.11.2009 |LVO-010 Lost and 
bearing No. | Networks (1) | been issued to Bangalore intimated 
3211526 Pvt Ltd., | Kirloskar Oil accordingly 
&3211533 Bangalore Engineers Ltd., 
Total Two | Salarpuri No.37-38, 
Blank Leaves | Adonis, Lasudiya Mori 
in Original | Ground Floor, | Dewas Naka, AB 
Duplicate and | No.3/1, Old | Road, Indore- 
Triplicate Madras road, | 452010 Madhya 
Binnamangala, | Pradesh 
Bangalore-8. 
GOVINDA RAJU M. 
PR-230 Asst.Commissioner, Commercial Taxes, 


LVO-045, Bangalore. 









































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೪೭ 
OFFICE OF THE ASSISTANT COMMISSIONER OF COMMERCIAL TAXES, 
LOCAL VAT OFFICE-045, BANGALORE 
(Notified Authority under Rule 6(1) of the CST (Karnataka) Rule 1957) 
TIN:29200201080, Dated:17th February, 2010 
Sl. | Name of the Name & To whom the Date from Name of Remarks 
No. | Declaration Address of Forms were which the Circle 
Form the dealer to issued by the declared issuing the 
Declared whom Forms Dealer obsolete Form 
obsolete and | were issued and 
invalid No. by the Dept Reasons 
1. | Form “C” | Ms. Nortel | Stated to have | 06.11.2009 | ಟಿ/೦-010 “C” Form 
bearing No’s | Networks (1) | been issued to Bangalore was Lost in 
TCK-R Pvt Ltd., | Kirloskar Oil transit and 
3211533 & Bangalore Engineers Ltd., intimated 
TCK-R Salarpuri No.37-38, accordingly 
3211526 Two | Adonis, Lasudiya Mori 
Blank Leaf in | Ground floor, | Dewas Naka, AB 
Original No.3/1, Old | Road, Indore- 
Duplicate and | Madras road, | 452010 Madhya 
Triplicate Binnamangala, | Pradesh 
Bangalore-8 
GOVINDA RAJU M. 
PR-283 Asst.Commissioner, Commercial Taxes, 


LVO-045, Bangalore. 
OFFICE OF THE ASSISTANT COMMISSIONER OF COMMERCIAL TAXES, 


LOCAL VAT OFFICE-045, BANGALORE 
(Notified Authority under Rule 6(1) of the CST (Karnataka) Rule 1957) 


TIN:29380080992, Dated:11th February, 2010 



































Sl. | Name of the Name & To whom the Date from Name of Remarks 
No. | Declaration Address of Forms were which the Circle 
Form the dealer to issued by the declared issuing the 
Declared whom Forms Dealer obsolete Form 
obsolete and | were issued and 
invalid No. by the Dept Reasons 
1. | Form “C” | Ms. Rinac | Stated to have | 04.02.2010 | ಟಿ/೦-080 “C” Form 
bearing No. | India Ltd., | been issued to Bangalore was Lost in 
TCK- No.5, M/s. Super freeze transit and 
R4542594 Saraswathi Mart (Chennai) G- intimated 
One Blank | Nivas, Main | 21, Wellington accordingly 
Leaf in | Channel Road, | Estate, Ethiraj 
Original Ulsoor, Salai, Egmore, 
Duplicate and | Bangalore-8 Chennai-600105 
Triplicate Ph:28203407 
GOVINDA RAJU M. 
PR-284 Asst.Commissioner, Commercial Taxes, 


LVO-045, Bangalore. 





೧೪೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





URBAN DEVELOPMENT DEPARTMENT 
No.UDD/465/MNX/2008, Bangalore, Dated:7" April, 2010 
NOTIFICATION 

In exercise of the powers conferred by sub-section(1) of Section-48 of the Land Acquisition Act-1894 (Central Act-1894) the Government of Karnataka 
hereby withdraw from acquisition the lands specified below in respect of which the Preliminary Notification was published in the Karnataka Gazette dated:09-04- 
2003 in Part-lll at pages from 1 to 28 vide Notification No.BDA/COMMR/SALAO/79/2003-04 dated:08-04-2003. Final Notification No.UDD 749 MNX 2003 
dated:09-09-2003 was published in the Karnataka Gazette dated:10-09-2003 in Part-lll under Sub-section(1) of Section-19 of BDA Act-1976 (Karnataka Act-12 of 

1976) for formation of layout Called “FURTHER EXTENSION OF SIR M.VISVESWARAYANAGAR LAYOUT”. 


















































SCHEDULE 
DISTRICT:BANGALORE TALUK: BANGALORE NORTH HOBLI:YESHWANTHAPURA VILLAGE:HEROHALLI 
Sl. | Name of the Khatedar/ Sy. Dry/Wet! | Total | Kharab Remaining |Assessment | Extent |Extent | East West North | South 
No. Anubhavadar No. Garden | Extent Extent Acquired | with |Sy.No | Sy.No Sy.No | Sy.No 
Sri/Smt. drawn 
A-G A-G A-G Rs.Ps. A.G. A-G 
1 2 3 4 5 6 7 8 9 10 11 12 13 14 
1. | Ramakrishnappa Bin 67 in Wet 8-00 - 8-00 - 8-00 5-20 169, Ullala Remai- | Remai 
Muniyappa Block 5 66, Bydara- | ning 67 | -ning 
164 | halli Road 67, 
188 
Total 5-20 














TOTAL EXTENT WITH DRAWN 05 Acres and 20 Guntas (Five Acres and Twenty Guntas Only) 
By Order and in the name of the Governor of Karnataka, 
M.S.PREMACHANDRA 


Under Secretary to Government, 


PR-597 


Urban Development Department. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೪೯ 





CHIEF MINISTER’S SECRETARIAT 
NOTIFICATION 
No: CM/17 /GEN/2010, Bangalore, Dated:18" March, 2010 

In exercise of the powers conferred under Section 4(b) of the Right to Information Act, 2005 
(Central Act No.22/2005), the detailed information regarding the Chief Minister’s Secretariat is published, 
as hereunder, for the information of general public. 

The business of the Chief Minister’s Secretariat is transacted through different sections as 
detailed below:- 


1. Section-1: Petitions received from the public/Dalits 

2. Section-2: Letters/Correspondence received from MLAs. MLCs. MPs. 
Ministers, VIP’s and commissions. 

3. Section-3: Administration, R&l and RTI 

4. Section-4: Chief Minister's Relief Fund 

5. Section-5: Nomination section 

6. Section-6: Government of India Matters 

7. Section-7: Computer Section 

8. Section-8: Press Section 


Besides the above, Officers above the rank of Under Secretary to Government in the Chief 
Minister's Secretariat have separate personal establishments for the efficient discharge of the duties and 
responsibilities. In Addition, Special Officers & Personal staffs are posted to the Official residence of the 
Chief Minister and home office “Krishna” The Officers are drawn from IAS/KAS/KGS and other 
departments to suit the requirements of the Chief Minister's office to carry on the day-to-day 
administration and to assist the Chief Minister in the discharge of his duties as the Chief Executive! Head 
of the State. 

The Organization Chart of the Chief Minister's Secretariat is at Annexure-1 

i) Particulars of organization functions and duties: 
Particulars of different wings of Chief Minister's Office and the functions and duties performed 
are enumerated at Annexure-2 

ii) The powers and duties of officers and employees: 
The Powers and duties of the officers and employees in the Chief Minister's Secretariat are 
indicated at Annexure-3 

11) The procedures followed in the decision making process, including channels of 
supervision and accountability; 
The procedure followed in the decision making process is indicated at Annexure-4 

iv) The norms set by it for the discharge of its functions: 
The norms set by the Chief Minister's Secretariat for the discharge of its functions are indicated 
at Annexure-5. 

v) The rules and regulations, instructions, manuals and records, held by it or under its 
control or used by its employees for discharging its functions; 
The Chief Minister's Secretariat does not functions like other departments in Secretariat, but 
only assists the Chief Minister in the discharge of his duties as Chief Executive Head of the 
State. However, in general, all the rules and regulations prescribed by Government from time 
to time are followed. 

vi) A Statement of the categories of documents that are held by its or under its control; 
Except the personal files of all the officers/officials in Chief Minister's Secretariat and other 
correspondence files, no other official documents are maintained. However, Office Orders, 





೧೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
Standing Orders issued from time to time and of the file notings will be maintained as guard 
files till a reasonable time or end of the tenure of the ministry for internal office purpose. 

vii) The Particulars of any arrangements that exist for consultation with, or representation 

by the members of the public in relation to the formulation of its policy or 
implementation there of; 
Any representation given by the public will be attended to by a set of procedure, which is 
computerized and his: her request will be sent to the concerned departments concerned for 
necessary action. Besides this, when any member of the public meets the officers personally, 
their grievances will be attended to. 

viii) A statement of the boards, councils, committees and other bodies consisting of two or 
more persons constituted as its part or for the purpose of its advice, and as to whether 
meetings of those boards, councils, committees and other bodies are open to the 
public, or the minutes of such meetings are accessible for public; 

No boards, councils, committees and other bodies are constituted within Chief Minister's 
Secretariat. 

ix) Directory of the officers and employees; 

The directory of the officers and employees in Chief Minister's Secretariat is given Annexure-6. 

x) Monthly remuneration received by each of its officers and employees, including the 
system of compensation as provided in its regulations; 

The Statement of remuneration received by the officers and officials is given in 
Annexure-6. 

xi) The budget allocation; 

No plan schemes are formulated in the Chief Minister's Secretariat. And hence, no budget 
allocation is made therefore. 

xii) The Manner or execution of subsidy programmes, including the amounts allocated and 
the details of beneficiaries of such programmes. 

No subsidy programmes are implemented by the Chief Minister's Secretariat. 

xiii) Particulars of recipients of concessions, permits or authorizations granted by it; 

No concession permits or authorizations are granted by the Chief Minister's Secretariat. 
However, whenever requests of such nature comes to Chief Minister's Secretariat, the 
concerned departments of Government will be requested to look into the matter and take such 
action as deemed fit. 

xiv) Details in-respect of information available to or held by its reduced in an electronic 
form; 

Paper work is computerized. 

xv) The particulars of facilities available to citizens for obtaining information, including the 
working hours of a library of reading room, if maintained for public use; 

No library or reading rooms are maintained by the Chief Minister's Secretariat for 
public use. 

xvi) The names, designations and other particulars of the public information Officer: 


Asst public information officers and also Appellate Authority are shown in Annexure-7. 
By Order and in the name of Governor of Karnataka 
M.Laxminarayan 
Secretary to Chief Minister 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೫೧ 





Secretary- I to Cm 
(5/11 SN Prasad) 


OSD -Ito CM 
(Sri B N Krishnaih) 


DS CM, 
(CMRF) 
(Dr. HR Mahadev) 


OSD-IV to CM Spl.Officer to CM 
(Sri Siddalingesh) (CMRF) 
(Sri S G Joshi) 


Special Officer to CM 
D Sri Chiranjivi 
I) Sri Sudhir) 
(KRISHNA) 


J 


Hon’ble Chief Minister 


OSD -11 10 CM 
(Sri Mohamad 
Mehmood) 


OSD to CM 
(Sri H R Rajappa) 
(Shimorza) 
Spl.Officer to CM 
(ADMI/ TRF/ 
(Sri H K Lingaraju) 


Section Officer to CM 
CM's office at (REP DLT 
Shimogga & (Sri B R Srinivasmurtuy) 
ಗಜ 
Spl.Officer to CM 
(GOUNOM) 
(Sri Sayed Ishak Ali ) 


Spl.Officer to CM (GOI Section) 


Spl.Officer to CM 
( MP/MLA.MLC/MIN) 
(Kum C K Shyamala) 


Legal Adviser to CM 
(Sri K.Diwakar) 


Media Adviser to CM 
(Sri RP Jagadish) 


Economic Adviser to CM 
(Sri KV Raju) 


E-Gov Adviser to CM 
(Sri Raman Tanga) 


Press Secretary to CM 
(Sri Brunceesh) 
Spl Officer to CM 
(Sri 5 C Aravind) 


25-11 to CM 
(Dr K A Appaiah) 


Spl.Officer to CM 
Ganaspandana) 
D Sri Sayed Khaja 
Mohiddin 





೧೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 





ANNEXURE-2 

ಶಾಖೆ-1 

ಮುಖ್ಯಮಂತಿಯವರ ಅದಿಕೃತ ನಿವಾಸ/ ಗೃಹ ಕಛೇರಿಯಲ್ಲಿ ಹಾಗೂ ಮುಖ್ಯಮಂತ್ರಿಯವರ ಸಚಿವಾಲಯಕ್ಕೆ ಬರುವ 
ಸಾರ್ವಜನಿಕ ಅರ್ಜಿಗಳು, ಜನಸ್ಪಂದನ ಕಾರ್ಯಕಮದಡಿಯಲ್ಲಿ ನೀಡಲ್ಪಟ್ಟಿರುವ ಅರ್ಜಿಗಳು, ಮುಖ್ಯಮಂತಿಯವರ ಪವಾಸ 
ಕಾಲದಲ್ಲಿ ನೀಡಲ್ಪಡುವ ಅರ್ಜಿಗಳು ಹಾಗೂ ಇನ್ನಿತರ ಗಣ್ಯರಿಂದ ಬರುವ ಅರ್ಜಿಗಳು, ವಿಧಾನ ಮಂಡಲದ ಅದಿವೇಶನದ 
ಅವದಿಯಲ್ಲಿ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತಿಗಳು ಉತ್ತರಿಸಬೇಕಾದ ಪಶ್ನೆಗಳಿಗೆ ಸಂಬಂದಿಸಿದ ಕಡತಗಳನ್ನು 
ಇಲಾಖೆಗಳಿಂದ ಪಡೆದು ಪರಿಶೀಲಿಸಿ, ಅನುಮೋದನೆ ಪಡೆದ ನಂತರ ಇಲಾಖೆಗಳಿಗೆ ಹಿಂದಿರುಗಿಸುವುದು. ಮಾಹಿತಿ ಹಕ್ಕು 
ಅದಿನಿಯಮ-2005ರಡಿಯಲ್ಲಿ ಕಡತಗಳ ನಿರ್ವಹಣೆ. 
ಶಾಖೆ-2 

ಅಬಿವೃದ್ಧಿ ಕಾರ್ಯಗಳಿಗೆ ಸಂಬಂದಿಸಿದಂತೆ ವಿಧಾನಸಭಾ:ವಿಧಾನ ಪರಿಷತ್ತು ಸದಸ್ಯರು, ಲೋಕಸಭಾ: ರಾಜ್ಯಸಭಾ 
ಸದಸ್ಯರು ಹಾಗೂ ರಾಜ್ಯ ಸರ್ಕಾರದ ಮಾನ್ಯ ಮಂತಿಗಳು ನೀಡುವ ಪತಗಳ ವಿಲೇವಾರಿ ಮಾಡುವುದು. 
ಶಾಖೆ-3 (ಆಡಳಿತ) 

ಮುಖ್ಯಮಂತಿಯವರ ಸಚಿವಾಲಯದ ಆಡಳಿತಕ್ಕೆ ಸಂಬಂದಿಸಿದ ವಿಷಯಗಳು, ಮುಖ್ಯಮಂತಿಯವರ 
ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅದಿಕಾರಿ/ನೌಕರರ ಸೇವಾ ವಿಷಯಗಳು, ಸ್ವೀಕೃತಿ ಮತ್ತು ರವಾನೆ, ಮಾನ್ಯ 
ಮುಖ್ಯಮಂತಿಗಳ ನಿರ್ದಿಷ್ಟ ಆದೇಶವಿರುವ ಅರ್ಜಿಗಳು, ಸಾರ್ವಜನಿಕರಿಂದ ಅಂಚೆ/ ಇತರೆ ಮೂಲಗಳಿಂದ ಸ್ವೀಕೃತವಾಗುವ 
ಅರ್ಜಿಗಳನ್ನು ಸಾರ್ವಜನಿಕ ದೂರು ವಿಚಾರಣ ವಿಭಾಗಕ್ಕೆ ಕಳುಹಿಸುವುದು. ಸಚಿವಾಲಯದ ವಾಹನಗಳಿಗೆ ಸಂಬಂದಿಸಿದ 
ವಿಷಯಗಳ ನಿರ್ವಹಣೆ, ಮಾಹಿತಿ ಹಕ್ಕು ಅದಿನಿಯಮ-2005ರ ವಿಷಯ ನಿರ್ವಹಣೆ ಮತ್ತು ವ್ಯವಸ್ಥಿತ ಮಾಹಿತಿ 
ನಿರ್ವಹಣೆ(!15). 
ಶಾಖೆ-4 

ಮಾನ್ಯ ಮುಖ್ಯಮಂತಿಯವರ ಪರಿಹಾರ ನಿದಿ ಹಾಗೂ ಕರ್ನಾಟಕ ಪಕ್ಕತಿ ವಿಕೋಪ ಪರಿಹಾರ ನಿದ್ದಿ ಹಾಗೂ 
ಇನ್ನಿತರ ಪರಿಹಾರ ನಿದಿಗೆ ಸಂಬಂದಿಸಿದ ವಿಷಯಗಳು. 
ಶಾಖೆ-5 

ನಾಮ ನಿರ್ದೇಶನಕ್ಕೆ ಸಂಬಂದಿಸಿದ ವಿಷಯಗಳು. 
ಶಾಖೆ-6 

ಕೇಂದ್ರ ಸರ್ಕಾರದಿಂದ ಮತ್ತು ಇತರೆ ರಾಜ್ಯ ಸರ್ಕಾರಗಳಿಂದ ಸ್ವೀಕರಿಸಲ್ಪಡುವ ಪತಗಳಿಗೆ ಮಾಹಿತಿ: ವರದಿಗಳನ್ನು 
ಸಂಬಂಧಪಟ್ಟ ಇಲಾಖೆಗಳಿಂದ ಪಡೆದು ನೀಡುವುದು ಹಾಗೂ ಕೇಂದ್ರ ಸರ್ಕಾರದಲ್ಲಿ ಬಾಕಿ ಇರುವ ಪಸ್ತಾವನೆಗಳನ್ನು ಕಾಲ 
ಕಾಲಕ್ಕೆ ಗಮನದಲ್ಲಿರಿಸಿ, ಕರ್ನಾಟಕ ಭವನ, ನವದೆಹಲಿ ಸಿ.ಆ.ಸು ಇಲಾಖೆ (ಆಡಳಿತ ಸುಧಾರಣೆ) ಹಾಗೂ ಸರ್ಕಾರದ ಇತರೆ 
ಇಲಾಖೆಗಳೊಡನೆ ಸಭೆ ನಡೆಸಿ, ಪಸ್ತಾವನೆಗಳನ್ನು ಇತ್ಯರ್ಥಗೊಳಿಸುವುದು. ವಿಧಾನಮಂಡಲದ ಅದಿವೇಶನದ ಅವದಿಯಲ್ಲಿ 
ವಿಧಾನ ಪರಿಷತ್ತಿನಲ್ಲಿ ಮಾನ್ಯ ಮುಖ್ಯಮಂತಿಗಳು ಉತ್ತರಿಸಬೇಕಾದ ಪಶ್ನೆಗಳಿಗೆ ಸಂಬಂದಿಸಿದ ಕಡತಗಳನ್ನು ಇಲಾಖೆಗಳಿಂದ 
ಪಡೆದು ಪರಿಶೀಲಿಸಿ, ಅನುಮೋದನೆ ಪಡೆದ ನ೦ತರ ಇಲಾಖೆಗಳಿಗೆ ಹಿ೦ದಿರುಗಿಸುವುದು. 
ಶಾಖೆ-7 

ಮಾನ್ಯ ಮುಖ್ಯಮಂತಿಯವರ ಸಚಿವಾಲಯದ ಪರಿಹಾರ ನಿದ್ದಿ ಮತ್ತು ಆಡಳಿತ ಶಾಖೆಯ ತಂತಾಂಶಗಳನ್ನು 
ಅಬಿವೃದ್ಧಿಪಡಿಸುವುದು ಹಾಗೂ ಅವುಗಳನ್ನು ನಿರ್ವಹಣೆ ಮಾಡುವುದು. 
ಶಾಖೆ-8 

ಪತಿಕಾ ದಸ್ತಾವೇಜುಗಳನ್ನು ತಯಾರಿಸುವುದು, ಹಿರಿಯ ಅದಿಕಾರಿಗಳಿಗೆ ಮುಖ್ಯ ವಾರ್ತೆಗಳ ಪತಿಗಳನ್ನು ಸಂಗಹಿಸಿ 
ನೀಡುವುದು. 


ಎಂ.ಲಕ್ಷ್ಮೀನಾರಾಯಣ 
ಮುಖ್ಯಮಂತಿಯವರ ಕಾರ್ಯದರ್ಶಿ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೫೩ 





ANNEXURE -3 


The powers and duties of the Officers and employees of the Chief Minister's Secretariat. 





Dalayat 


To Keep the office neat and tidy. To deliver the files/tappals to other 
sections/ departments as per the instructions contained in the Secretariat 


manual. To carryout instructions of superiors. 





Junior Assistant 


Incharge of the work of diarising and organizing, movements, distribution 


of receipts/files in the section. 





Typist/computer 


operators 


In charge of the typing work in the Section. 





Case Workers (Senior 


Assistant! Assistant) 


To attend to the job of case working as per the duties cast on them in the 


Secretariat Manual 





P.A./ Stenographer 


In charge of receipt of tappals/files by officials of and above the rank of 
Under Secretary. Typing and Stenography work entrusted by officers 
concerned. 





Section Officer/Special 
Officers 


In charge of the whole section, Scrutiny of files/letters submitted by the 
case worker as per the procedure prescribed and also according to 


Secretariat Manual. 





Under Secretary/ Deputy 


Secretary 


In charge of the Section/Sections assigned to him as per the work 
allocation. Scrutiny of files/letters submitted by Section Officers coming 
under him and issuing letters, orders, note etc., on behalf of the Chief 


Minister. 





Officer on Special duty 


Act as per the work allocation and on the advice of the Chief Minister. 





Joint Secretary 


Second Senior most officers in the section run by the Chief Minister's 
Secretariat, who will report to the Secretary to Chief Minister/Principal 


Secretary to Chief Minister in important matters. 





Secretary /Principal 





Secretary 





Act as per the work allocation and on the advice of the Chief Minister and 





the policies of the Government. 





M.Laxminarayan 
Secretary to Chief Minister 
ANNEXURE -4 


The Procedure followed in the decision making process. 





Case Worker: 


Opening of a new file on receipt of a proposal 
Or 


Processing the receipt in the existing file. 





Section Officer/ Special Officer 


Will scrutinize the proposal with all relevant facts and mark the 


file/letters to Deputy Secretary with a course of action 





Deputy Secretary: 





Will suggest the suitability or otherwise of the course of action 
suggested, and define the same in the light of the existing 


provisions of Rules or Acts, or perform necessary directions of the 








higher authority. 





೧೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 


Joint Secretary: Will review the important cases with an overall view and submit 
the file to the Secretary/Principal Secretary for approval or the 
ultimate course to be adopted to the proposal that is under 
consideration, or take appropriate decision after submission to 
Secretary/Principal Secretary to Chief Minister. 





Secretary / Principal Secretary: Will decide on the course of action to be taken on a proposal 
under the delegated powers and, if necessary, will submit the file 








for final orders of the Chief Minister. 








M.Laxminarayan 
Secretary to Chief Minister 


ANNEXURE -5 
The norms set by the C.M’s Secretariat for the discharge of its functions: 
a) Dalayat ಕ Carrying out the functions entrusted to him on the same day. 
b) Junior Assistant ಕ್ತ Carrying out the functions entrusted to him on the same day. 
c) Case Worker: Immediate submission of the files/tappals to higher authorities. 
d) Section Officer/ 


Special officer 
e) OSD’s 
f) Deputy Secretary 
f) Joint Secretary/ To attend the work on priority. 
0) Secretary/ 
Prl. Secretary 


M.Laxminarayan 
Secretary to Chief Minister 
Annexure -6 
ಮುಖ್ಯಮಂತ್ರಿಯವರ ಕಾರ್ಯದರ್ಶಿ-। ರವರ ಆಪ್ತ ಸಿಬ್ಬಂದಿ ಶಾಖೆ 





ಕ್ರಮ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ ಒಟ್ಟು ವೇತನ ಈ ಶಾಖೆಯು ಯಾವ ಯಾವ 
ಸಂಖ್ಯೆ (GROSS ಅಧಿಕಾರಿಗಳ ಅಧೀನದಲ್ಲಿ 
SALARY) ಕಾರ್ಯ ನಿರ್ವಹಿಸುತ್ತಿವೆ. 


ಅಂತಹ ಅಧಿಕಾರಿಗಳ ಹೆಸರು, 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 

















ಗಂಗಯ್ಸ ಕೆ., 
01 8 ಕೆ.ಜಿ.ಎಸ್‌ 37983-00 
ಅಧೀನ ಕಾರ್ಯದರ್ಶಿ 
ಎಂ.ಎಸ್‌.ಸತ 
02 || ನ ಕೆ.ಜಿ.ಎಸ್‌ 32340-00 
ಪತಾಕ ಕಾಯ ಶ್ರೀ ಐ.ಎಸ್‌.ಎನ್‌.ಪ್ರಸಾದ್‌ 
ನ.ರವಿಕುಮಾರ್‌ Ks 
03° AE ಕೆ.ಜಿ.ಎಸ್‌ 18123-00 ಮುಖ್ಯಮಂತ್ರಿಯವರ 
ಅಪ ವಿಸಸತ ಕಾರ್ಯದರ್ಶಿ 
ಮೂರ್ತಿ ಕೆ.ಎನ್‌. 
04 ಕೆ.ಜಿ.ಎಸ್‌ 18437-00 (ರೂ. 101532/-) 
ಹಿರಿಯ ಸಹಾಯಕ 9 
ರಾಜಶೇಖರ್‌, 
05 ಕೆ.ಜಿ.ಎಸ್‌ 16620-00 


ಸಹಾಯಕ 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೫೫ 
ಕ್ರಮ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ ಒಟ್ಟು ವೇತನ ಈ ಶಾಖೆಯು ಯಾವ ಯಾವ 
ಸಂಖ್ಯೆ (೧೧೦೨5 ಅಧಿಕಾರಿಗಳ ಅಧೀನದಲ್ಲಿ 

SALARY) ಕಾರ್ಯ ನಿರ್ವಹಿಸುತ್ತಿವೆ. 
ಅಂತಹ ಅಧಿಕಾರಿಗಳ ಹೆಸರು, 
ಪದನಾಮ ಮತ್ತು ಅವರ ಒಟ್ಟು 

ವೇತನ ತಿಳಿಸಲು ಕೋರಿದೆ. 
ಲಕ ಣಪ 
06 ಖ್ಯ ಸಾ.ಶಿ.ಇಲಾಖೆ 15080-00 
ಕಿರಿಯ ಸಹಾಯಕ 
ಬಿ.ಜಿ.ವಿಶ್ವನಾಥ್‌ 
07 ಬಿ.ಎಂ.ಟಿ.ಸಿ. 10000-00 
ವಾಹನ ಚಾಲಕ 
ಫಯಾಜ್‌ ಉರ್‌ ರೆಹಮಾನ್‌ ಯುವಜನ 
08 | ವಾಹನ ಚಾಲಕ ಸೇವಾ ಕ್ರೀಡಾ 12438-00 
ಇಲಾಖೆ 
ಜಾರ್ಜ್‌ ದಾಸ್‌ 
09 ಸಿ.ಎ.ಆರ್‌, 20437-00 
ವಾಹನ ಚಾಲಕ 
ಹೆಚ್‌.ಆರ್‌.ರವಿಶಂಕರ್‌ 
10 ಕೆ.ಜಿ.ಎಸ್‌ 8416-00 
ದಲಾಯತ್‌ 
ವೈರಮುಡಿ 
11 ಕೆ.ಜಿ.ಎಸ್‌ 8416-00 
ದಲಾಯತ್‌ 
ರಾಜೇಗೌಡ 
12 ಕೆ.ಜಿ.ಎಸ್‌ 9606-00 
ದಲಾಯತ್‌ 
ಚನ್ನ 
13 ಕೆ.ಜಿ.ಎಸ್‌ 13306-00 
ಜಮೇದಾರ್‌ 
ಆರ್‌. ಮೋಹನ ಸಿಂಗ್‌ ಮ&ಮಕ 
14 9960-00 
ದಲಾಯತ್‌ ಇಲಾಖೆ 
ಮುಖ್ಯಮಂತ್ರಿಯವರ ಕಾರ್ಯದರ್ಶಿ-॥ ರವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 

ಒಟ್ಟು ವೇತನ ಢಿ ಢಿ ತ 

ಕ್ರಮ 4 ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (೧೧೦೨5 ನ 
ಸಂಖ್ಯೆ ಡಿ ೪ ಅಂತಹ ಅಧಿಕಾರಿಗಳ ಹೆಸರು, 

SALARY) 
ಪದನಾಮ ಮತ್ತು ಅವರ ಒಟ್ಟು 

ವೇತನ ತಿಳಿಸಲು ಕೋರಿದೆ. 
ಎನ್‌.ರಂಗರಾಜ್‌, ಕರ್ನಾಟಕ ರಾಜ್ಯ 
ಶ್ರೀ ಎಂ ಲಕ್ಷೀನಾರಾಯಣ, 
01 | ವಿಶೇಷ ಕರ್ತವ್ಯಾಧಿಕಾರಿ ನಿರ್ಮಾಣ 29082-00 he 
ಮುಖ್ಯಮಂತ್ರಿಯವರ 
ನಿಗಮ ರಿ 
ಕಾರ್ಯದರ್ಶಿ 
ಎಸ್‌.ನಿರಂಜನ, ಕರ್ನಾಟಕ ಗೃಹ 
02 30838-00 (ರೂ. 101532/-) 
ಆಪ್ನ ಕಾರ್ಯದರ್ಶಿ ಮಂಡಳಿ 






























































೧೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಢಿ ಸ ಕ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಈ 
ಸಂಖ್ಯೆ - ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಬೇವಿನಹಳ್ಳಿ, ಕರ್ನಾಟಕ 
03 | ಸಹಾಯಕ ನಿರ್ದೇಶಕರು/ ಹಾಲು ಮಹಾ 32238-00 
ವಿಶೇಷಾಧಿಕಾರಿಗಳು ಮಂಡಳಿ 
ಪಿ.ಆರ್‌.ಶ್ರೀನಿವಾಸ್‌ 
04 ಸಾರಿಗೆ ಇಲಾಖೆ 11313-00 
ದಿ.ಸ.ಸ., 
ನ 
ಬಿ.ಶಂಕರಲಿಂಗ 
05 ಬಿ.ಎಂ.ಟಿ.ಸಿ 12000-00 
ಸಹಾಯಕ 
ಬಿ.ಸದಾನಂದ 
06 ಕೆ.ಜಿ.ಎಸ್‌ 20044-00 
ಶೀಘ್ರಲಿಪಿಗಾರ 
ಯೋಗಾನಂದ 
07 ವಾ.ತೆ.ಇ 12702-00 
ಶೀಘ್ರಲಿಪಿಗಾರ 
08 Wi ಕಲಿಲ 12434-00 
ದ್ವಿದಸ, ಚಿತ್ರದುರ್ಗ | 
ಪ್ರಶಾಂತ್‌ ಸಿ.ಕಲ್ಗುರ್ಗಿ ಕರ್ನಾಟಕ 
09 / 8890-00 
ದಲಾಯತ್‌ ಎಧಾನಸಭೆ 
ಎಸ್‌.ಜಿ.ಗಂಗರಾಜು 
10 ಗುತಿಗೆ 4800-00 
ದಲಾಯತ್‌ ವ್‌ 
ವೈ.ಎಸ್‌.ರಾಜಶೇಖರ್‌ 
11 ಗುತಿಗೆ 4800-00 
ದಲಾಯತ್‌ ಷ್ಟ 
ಎಂ.ವಾಸುದೇವನ್‌ 
12 ಕ.ರಾ.ರ.ಸಾ.ಸಂ., 26373-00 
ವಾಹನ ಚಾಲಕರು 
ಮರೀಗೌಡ 
13 ಕ.ರಾ.ರ.ಸಾ.ಸ೦., 22729-00 
ವಾಹನ ಚಾಲಕರು 
ಮಲವಯ ಕರ್ನಾಟಕ ಗಹ 
14 ನಳದ 14234-00 
ವಾಹನ ಚಾಲಕರು ಮಂಡಳಿ 
ಮಲ್ಕಾದ್ರಿ 
15 ಕ.ರಾ.ಅ.ಕೈ.ನಿ., 11416-00 
ವಾಹನ ಚಾಲಕರು 
ಸಿ.ಲಕ್ಷ್ಮಯ್ಯ, 
16 ಕ ಕೆ.ಜಿ.ಎಸ್‌ 11416-00 








ಕಿರಿಯ ಸಹಾಯಕ 

















ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೫೭ 





ಮುಖ್ಯಮಂತ್ರಿಯವರ ಆಪ್ತ ಕಾರ್ಯದರ್ಶಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಯವರ ಸಿಬ್ಬಂದಿ ಶಾಖೆ 
























































ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಒಟು ವೇತನ 
ಕ್ರಮ ತ ನಿರ್ವಹಿಸುತಿವೆ. ಅಂತಹ 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಷ್ಟ 
ಸಂಖ್ಯೆ ಘೌ ೪ ಅಧಿಕಾರಿಗಳ ಹೆಸರು, ಪದನಾಮ 
SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಬಿ. ಉದಯರಾಮ ಶರ್ಮ, 
01 ಸಹಕಾರ 27526-00 
ಹಿರಿಯ ಲೆಕ್ಕ ಪರಿಶೋಧಕರು 
ಹಿ.ಎ.ಕಿರಣ ಕುಮಾರ್‌, 
02 ಸಹಕಾರ 20487-00 
ಹಿರಿಯ ಲೆಕ್ಕಪರಿಶೋಧಕರು 
ಜಿ.ಮೃತ್ಕುಂಜಯ, 
03 ಕೆ.ಎ.ಟಿ. 20337300 
ಅಧೀಕಕರು 
ಉೃ 
ಎಂ.ರವಿಶಂಕರ್‌, 
04 ವಾಣಿಜ್ಯ ತೆರಿಗೆ 16117-00 
ಶೀಘ್ರಲಿಪಿಗಾರರು 
ಹೆಚ್‌.ವಿ.ರಾಜೇ೦ದ್ರ, 
05 ಕೃಷಿ 17050-00 
ಶೀಘಲಿಪಿಗಾರರು 
ಟಿ.ಆರ್‌.ಸುರೇಶ್‌, 
06 ಕೆ.ಜಿ.ಎಸ್‌ 15805-00 ಶ್ರೀ ಎಸ್‌.ದಯಾಶಂಕರ್‌, 
ದೂರವಾಣಿ ಪಚಾಲಕರು ಡ್‌ 
ಪು ಮುಖ್ಯಮಂತ್ರಿಯವರ ಆಪ್ತ 
ಸುಮತಿ ಎಸ್‌, ಕಾರ್ಯದರ್ಶಿ ಹಾಗೂ 
07 ಕೆ.ಜಿ.ಎಸ್‌ 17635-00 
ಸಹಾಯಕರು ಪದನಿಮಿತ್ತ ಸರ್ಕಾರದ ಅಪರ 
ಕಾರ್ಯದರ್ಶಿ 
ಎಸ್‌.ಎನ್‌.ಪಾಟೀಲ್‌, 
08 ಕೆ.ಜಿ.ಎಸ್‌ 14444-00 (ರೂ. 68240/-) 
ದೂರವಾಣಿ ಪ್ರಚಾಲಕರು 
ಹಿ.ಕುಮಾರ್‌, 
09 ಬೆಸ್ಕಾಂ 26132-00 
ಬೆರಳಚ್ಚುಗಾರರು 
ರಾಜಶೇಖರಪ, 
10 ಕೆ.ಜಿ.ಎಸ್‌ 10415-00 
ಕಿರಿಯ ಸಹಾಯಕ 
ಶ್ರೀಮತಿ ಕೆ.ಮಹದೇವಮ 
11 | ಶಿಕಣ 14600-00 
ದ್ವಿದ.ಸ. ನ 
ನ 
ಎಂ.ಮಲ್ಲಿಕಾರ್ಜುನ ಸ್ವಾಮಿ, 
12 ಗುತಿಗೆ 4800-00 
ಕಿರಿಯ ಸಹಾಯಕ ದ್‌ 
ಇ.ಚಂದ್ರಪ, ವಾ.ತೆ. 
13 5 11630-00 
ವಾಹನ ಚಾಲಕರು ಇಲಾಖೆ 
























































೧೪೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಒಟ್ಟು ವೇತನ ನ 

ಕ್ರಮ ಆ ನಿರ್ವಹಿಸುತಿವೆ. ಅಂತಹ 

ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಘೆ 

ಸಂಖ್ಯೆ ಥ್‌ ೪ ಅಧಿಕಾರಿಗಳ ಹೆಸರು, ಪದನಾಮ 

SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಭಾಸ್ಕರ್‌ ರಾವ್‌ 

14 ಕೆ.ಐ.ಎ.ಡಿ.ಬಿ., 13759-00 
ವಾಹನ ಚಾಲಕರು, 
ವಿ.ಮಲ್ಲಯ್ಯ 

15 ಬೆಸ್ಕಾಂ 20057-00 
ಧಪ್ಪರಿ 
ಸಿ.ಆಲೋನ 

16 La ಕೆ.ಜಿ.ಎಸ್‌ 12674-00 
ಜಮೇದಾರ್‌ 
ವರದರಾಜು 

17 ಕೆ.ಜಿ.ಎಸ್‌ 12674-00 
ಜಮೇದಾರ್‌ 
ಲಿಂಗರಾಜು 

18 ಕೆ.ಜಿ.ಎಸ್‌ 11250-00 
ದಲಾಯತ್‌ 
ಎಂ.ಸುನೀಲ್‌ ಕುಮಾರ್‌ 

19 ಕೆ.ಜಿ.ಎಸ್‌ 8416-00 
ದಲಾಯತ್‌ 
ಎಂ.ಎಸ್‌.ದಿನೇಶ್‌, ಉದ್ಯೋಗ & 

20 | ಪ್ರದಸ. ತರಬೇತಿ 12699-00 

ನಿರ್ದೇಶನಾಲಯ 
ಜಂಟಿ ಕಾರ್ಯದರ್ಶಿ-! ರವರ ಆಪ್ಪ ಶಾಖೆ 

ಈ ಶಾಖೆಯು ಯಾವ ಯಾವ 

ಅಧಿಕಾರಿಗಳ ಅಧೀನದಲಿ 

ಒಟ್ಟು ವೇತನ ಢಿ ಈ ನ 

ಕ್ರಮ ಸ್ವ ಕಾರ್ಯ ನಿರ್ವಹಿಸುತ್ತಿವೆ. 

ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಘು 
ಸಂಖ್ಯೆ ಹೌ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 

ಪದನಾಮ ಮತ್ತು ಅವರ ಒಟ್ಟು 

ವೇತನ ತಿಳಿಸಲು ಕೋರಿದೆ. 

ಎಂ.ಸುಂದರ್‌ ಭಟ್‌ 

01 ಕ.ಆ.ಸೇ 37856-00 
ಆಪ್ತ ಕಾರ್ಯದರ್ಶಿ 
ಅಮರೇಶ್‌, 

02 ಕೆ.ಜಿ.ಎಸ್‌ 18200-00 ರಿಕ ನಂದಮಾಶಾ 
ಶೀಘಲಿಪಿಗಾರ ಮುಖ್ಯಮಂತ್ರಿಯವರ ಜಂಟಿ 
ಎಂ.ಪಿ.ಪ್ರಶಾಂತಕುಮಾರ್‌ ಕವಿಸ 1 ಕಾರ್ಯದರ್ಶಿ 

03 99-00 
ಶೀಘಲಿಪಿಗಾರ ಸಚಿವಾಲಯ (ರೂ. 67180/-) 
ಶ್ರೀಮತಿ ಕೆ.ಸಿ.ಲತಾ, 

04 ಕೆ.ಜಿ.ಎಸ್‌ 13807-00 








ಶೀಘ್ರಲಿಪಿಗಾರರು 

















ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೫೯ 


ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 















































ಒಟ್ಟು ವೇತನ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಣ್‌ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಸುರೇಂದ್ರ ನಾಯಕ್‌, 
05 ಶಿಕಣ 17530-00 
ಕಿರಿಯ ಸಹಾಯಕ ಸ 
ಶಶಿಕಾಂತ್‌ ಎಸ್‌ ಹಿರೇಮಠ 
06 ಎಪಿಎಂಸಿ 14284-00 
ಹಿರಿಯ ಸಹಾಯಕ 
ಬಿ.ನಾಗರಾಜ್‌, ಕರ್ನಾಟಕ 
07 [ವಾಹನ ಚಾಲಕ ನಿರ್ಮಾಣ 13812-00 
ನಿಗಮ 
ಎನ್‌.ಆರ್‌.ಲೋಕೇಶ್‌, 
08 ಕೆ.ಜಿ.ಎಸ್‌ 8416-00 
ದಲಾಯತ್‌, 
ಜಗದೀಶ್‌, 
09 ಗುತಿಗೆ 4800-00 
ದಲಾಯತ್‌ ಷ್ಟ 
ಸುಂದರರಾಜ್‌, 
10 ರೇಷ್ಮೆ 14987-00 
ವಾಹನ ಚಾಲಕ 
ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ-1ರವರ ಆಪ್ತ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಈ ಈ KN 
ಕ್ರಮ 4 ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ದ 
ಸಂಖ್ಯೆ ಣೆ ೮ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಬಿ.ಎನ್‌.ಕೃಷ್ಣಯ್ಯ . ಭಾ.ಅ.ಸೇ. 
01 ಷ್ಟ ಭಾ.ಅ.ಸೇ., 51177-00 
ವಿಶೇಷಕರ್ತವ್ಯಾಧಿಕಾರಿಗಳು 
ಎ.ಕೆ.ಪಟ್ಟೇಗರ್‌ 
02 ಗ ಕೆ.ಜಿ.ಎಸ್‌ 28977-00 
ಆಪ್ತಕಾರ್ಯದರ್ಶಿ, ಗ್ರೇಡ್‌-2 
ಬಿ.ಪಿ.ಜೆನ್ನಬಸವೇಶ್‌ ಶ್ರೀ ಬಿ.ಎನ್‌.ಕೃಷ್ಣಯ್ಯ, ವಿಶೇಷ 
03 ಕೆ.ಜಿ.ಎಸ್‌ 21503-00 ಕರ್ತವ್ಯಾಧಿಕಾರಿ-1 
ಶಾಖಾಧಿಕಾರಿ 
(ರೂ.51177/-) 
ಹೆಚ್‌.ಎಂ.ಮಲ್ಲಿಕಾರ್ಜುನ 
04 ಕೆ.ಜಿ.ಎಸ್‌ 26487-00 
ಪ.ಅ.ಸ, 
ಕೆ.ಎಂ.ಹನುಮಂತಯ್ಯ 
05 ಕೆ.ಜಿ.ಎಸ್‌ 14799-00 





ಸಹಾಯಕ 










































































೧೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಥಿ ಥಿ ತ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಪ್ರಮೋದ್‌ ಸಾಲೋಮನ್‌ 
06 ಕೆ.ಜಿ.ಎಸ್‌ 14369-00 
ಸಹಾಯಕ 
ಸತ್ಯನಾರಾಯಣ ಗೌಡ 
07 ಬಿಬಿಎಂಪಿ 16700-00 
ಕಿರಿಯ ಸಹಾಯಕ 
ಜಾರ್ಜ್‌ ರೋಡ್ರಿಗ್‌ 
08 | ಕೆಕೆಜಿಎಚ್‌ 14804-00 
ವಾಹನ ಚಾಲಕರು. 
ಅಬ್ಬುಲ್‌ ಮುಹೀಬ್‌ 
09 ಗುತಿಗೆ 4800-00 
ದಲಾಯತ್‌ ಷ್‌ 
ಆರ್‌.ರಮೇಶ್‌ 
10 ಗುತಿಗೆ 4800-00 
ದಲಾಯತ್‌ ಸ 
ಶ್ರೀಕಂಠಸ್ವಾಮಿ 
1] ಗುತಿಗೆ 4800-00 
ದಲಾಯತ್‌ ಷ್ಟ 
ಎಂ.ಬಸವರಾಜ್‌ 
12 ಕೆಕೆಜಿಎಚ್‌ 10535-00 
ದಲಾಯತ್‌ 
ಶ್ರೀ ಮೊಹಮ್ಮದ್‌ ಮೆಹಮೂದ್‌, ಕೆ.ಎ.ಎಸ್‌. ವಿಶೇಷ ಕರ್ತವ್ಯಾಧಿಕಾರಿ-3ರವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಒಟ್ಟು ವೇತನ 
ಕ್ರಮ ಈ ನಿರ್ವಹಿಸುತಿವೆ. ಅಂತಹ 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ಈ ೪ ಅಧಿಕಾರಿಗಳ ಹೆಸರು, ಪದನಾಮ 
SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಸತ್ತನಾರಾಯಣ 
02 ಶಿ ಕಂದಾಯ ಶಿವಮೊಗ 20000-00 
ಪ್ರ.ದ.ಸ, (1 
ಜೆ.ಮಂಜುನಾಥ್‌ 
03 ಪಶು ಸಂಗೋಪನೆ 11418-00 
ಕಿರಿಯ ಸಹಾಯಕ 
ಶ್ರೀ ಮೊಹಮದ್‌ ಮೆಹಮೂದ್‌, 
ಮಹೇಶ್‌ ತಿ 
04 ಕಂದಾಯ ಗುಲರ್ಗಾ 9104-00 ವಿಶೇಷ ಕರ್ತವ್ಹಾಧಿಕಾರಿ-3 
ದ್ವಿ.ದ.ಸ.,(ಗ್ರಾ.ಲೇ) ಸ ಚ 
(ರೂ.42000/-) 
ದೀಪಕ್‌ 
05 ಕೆಎಸ್‌ಆರ್‌ಟಿಸಿ 9000-00 
ವಾಹನ ಚಾಲಕ 
ಎಂ.ಡಿ.ರಾಮಚಂದ್ರ 
06 ಗುತಿಗೆ 4800-00 
ದಲಾಯತ್‌ ಣ್‌ 


























ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೬೧ 





ಶ್ರೀ ಎನ್‌. ಬೃಂಗೇಶ್‌, ಪತ್ರಿಕಾ ಕಾರ್ಯದರ್ಶಿಯವರ ಆಪ್ತ ಸಿಬ್ಬಂದಿ ಶಾಖೆ 



























































ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಢಿ ಈ ತ 
ಜಿ ಕಾರ್ಯ ನಿರ್ವಹಿಸುತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಈ 
= ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎನ್‌.ಬೃಂಗೇಶ್‌ 
01 ವಾರ್ತಾ 39879-00 
ಪತ್ರಿಕಾ ಕಾರ್ಯದರ್ಶಿ 
ಡಾ: ಪ್ರಭು 
02 ಕೆಎಂಎಫ್‌ 47707-00 
ವಾರ್ತಾಧಿಕಾರಿ 
ನಾಗರಾಜು 
03 ಪ.ಪೂ.ಶಿ 25522-00 
ಉಪನ್ಯಾಸಕರು, 
ನರೇಶ್ಲಂದ್ರ ಬಾಬು 
04 ೫ ಡಿಪಿಎಆರ್‌ 26362-00 
ಅಧೀನ ಕಾರ್ಯದರ್ಶಿ 
ಜಗನ್ನಾಥ ಪ್ರಕಾಶ್‌ 
05 ವಾರ್ತಾ 25580-00 
ವಾರ್ತಾಧಿಕಾರಿಗಳು 
ಪಿ.ಮುನಿರಾಜು ಪಶು 
06 BNE 20980-00 
ಹಿ.ಬೆರಳಚ್ಚುಗಾರ ಸಂಗೋಪನೆ 
ಎನ್‌.ಬೃಂಗೇಶ್‌ 
ಶ್ರೀಮತಿ ಜ್ಯೋತಿ ಎ be 
07 ಎ ಗುತ್ತಿಗೆ 8000-00 ಮುಖ್ಯಮಂತ್ರಿಯವರ ಪತ್ರಿಕಾ 
ಕೆ.ಎಲ್‌.ಅಹೋಬಲನ್‌ ರೂ. 39879/- 
08 ಗುತಿಗೆ 8000-00 ( ಹ. 
ಶೀಘಲಿಪಿಗಾರ ಸ 
ಬಿ.ಎಸ್‌.ಶಿವಮೂರ್ತಿ ಭೂಮಾಪನ ೬ 
09 / ಚಿರಳಚುಗಾರ ಭೂದಾಖಲೆ 17629-00 
ಜ 
ಡಿಪಿಎಆರ್‌ 
ಬಿ.ರಾಮಯ್ಯ 
10 ಕೃಷಿ ಡಿಪಿಎಆರ್‌ 21583-00 
ಬೆರಳಚ್ಚುಗಾರ 
ಪಿ.ಮುನಿರಾಜು 
1] ಪಶುಪಾಲನಾ 20980-00 
ಹಿರಿಯ ಬೆರಳಚ್ಚುಗಾರರು, 
ವಿ.ಸಂಧ್ಯಾ 
12 ಬಿಎಂಟಿಸಿ 18450-00 
ಸಹಾಯಕಿ 
ಮಂಜುನಾಥ ಎಂ. 
13 ಗುತಿಗೆ 5800-00 
ಕಿರಿಯ ಸಹಾಯಕ ಷ್ಣ 





















































೧೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ಥಿ ಢಿ ಇ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಕ್‌ 
ಸಂಖ್ಯೆ ಡೆ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎಸ್‌.ಎನ್‌.ಕುಮಾರ್‌ ಕೆಎಸ್‌ಆರ್‌.ಎಸ್‌ 
14 7500-00 
ತಾಂತ್ರಿಕ ಸಹಾಯಕ ಎಪಿ 
ಎ.ಎಂ.ನಾಗರಾಜು 
15 ಗುತಿಗೆ 5800-00 
ವಾಹನ ಚಾಲಕ ಡಾ 
ಕೆ.ಬಿ.ಈಶಪ 
16 bac ಗುತಿಗೆ 5800-00 
ವಾಹನ ಚಾಲಕ ನ 
ಎಂ.ಸಿ.ಪರಪ 
17 ವ ವಾರ್ತಾ 29738-00 
ಮೂವಿ ಕ್ಯಾಮರಾಮನ್‌ 
ಎಸ್‌.ವಿಶ್ಲೇಶರಪ 
18 ಘು ವಾರ್ತಾ 27019-00 
ಮುಖ್ಯ ಛಾಯಾಗ್ರಾಹಕರು 
ಎನ್‌.ಆರ್‌.ಪ್ರಕಾಶ್‌ 
19 ವಾರ್ತಾ 20337300 
ಛಾಯಾಗ್ರಾಹಕರು 
ಕ.ಮಾಮಹೇಶರ ರಾಜು 23834-00 
20 ಸ ವಾರ್ತಾ 
ದ್ವನಿ ಮುದ್ರಕರು 
ಜನಾರ್ಧನ ನಾಯಕ 
21 ವಾರ್ತಾ 14640-00 
ವಿಡಿಯೋ ಸಹಾಯಕ 
ಬಿ.ನಾಗರಾಜಯ್ಯ 
22 ವಾರ್ತಾ 13712-00 
ವಾಹನ ಚಾಲಕ 
ಗಣೇಶ್‌ ವಿ.ಪೂಜಾರಿ 
23 ಗುತಿಗೆ 4800-00 
ವಾಹನ ಚಾಲಕ ವ್‌ 
ಆರ್‌.ನಾಗೇಶ್‌ 
24 ಗುತಿಗೆ 4800-00 
ದಲಾಯತ್‌ ಷ್ಟ 
ದೊಡ್ಡಕ್ಕಾತೇಗೌಡ 
25 ನ ಗುತ್ತಿಗೆ 4800-00 
ದಲಾಯತ್‌ ಹ್‌ 
ಎಂ.ಕೆ.ಮಧು 
26 ಗುತಿಗೆ 4800-00 
ದಲಾಯತ್‌ ತ್‌ 
ಎನ್‌.ಕೀರ್ತಿಕುಮಾರ್‌ 
27 ಗುತಿಗೆ 4800-00 
ದಲಾಯತ್‌ ಸ್‌ 
ಈ.ಲಕ್ಷ್ಮಿನರಸಿಂಹಯ್ಯ 
28 95 ಗುತಿಗೆ 4800-00 
ದಲಾಯತ್‌ ಪ 













































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೬೩ 
ಮುಖ್ಯಮಂತ್ರಿಯವರ ಉಪಕಾರ್ಯದರ್ಶಿ-1, ಇವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಕ್ರಮ ನಿಯೋಜನೆ/ ಗುತಿಗೆ/ ಕಾರ್ಯ ನಿರ್ವಹಿಸುತಿವೆ. 
ಹೆಸರು ಮತ್ತು ಪದನಾಮ ಮಾತ ಇಲಾಖೆ ಹ ವ 
ಸಂಖ್ಯೆ ಣ್‌ ೪ ಓ.ಓ.ಡಿ ಅಂತಹ ಅಧಿಕಾರಿಗಳ ಹೆಸರು, 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಡಾ.ಹೆಚ್‌.ಆರ್‌.ಮಹಾದೇವ್‌, 
01 ಕ.ಅ.ಸೇ 5483-00 
ಉಪಕಾರ್ಯದರ್ಶಿ 
ವಿನಯ್‌ ಎಸ್‌.ಕುಮಾರ್‌ 
02 ಗುತಿಗೆ 8000-00 
ಸಹಾಯಕರು ತ್ಕ 
ಶ್ರೀಮತಿ ಜೋತಿ ಎಂ., ಎಎಸ್‌ 
03 ಕೆ.ಜಿ.ಎಸ್‌ 16045-00 
ಶೀಘ್ರಲಿಪಿಗಾರರು 
ಪಿ.ಶಿವಮಾದು 
04 ಸಣ್ಣ ನೀರಾವರಿ 12750-00 
ಬೆರಳಚ್ಚುಗಾರ ಕ 
ನವೀನ್‌ ಕುಮಾರ್‌ ಬಿ.ಎನ್‌. 
05 ಷ್ಣ ಗುತ್ತಿಗೆ 5800-00 
ಸಹಾಯಕ ಡಾ: ಹೆಚ್‌.ಆರ್‌.ಮಹಾದೇವ್‌, 
ಹೇಮಂತ ಮುಖ್ಯಮಂತ್ರಿಯವರ 
06 ಕೆ.ಪಿ.ಸಿ., 8000-00 ಚ 
ಡಾಟಾ ಎಂಟ್ರಿ ಆಪರೇಟರ್‌ ಉಪಕಾರ್ಯದರ್ಶಿ 
ಯೋಗಾನಂದ ಸಾಮಿ (ರೂ. 35483/-) 
07 ವ ಕೆ.ಜಿ.ಐ.ಡಿ., 17000-00 
ಕಿರಿಯ ಸಹಾಯಕರು 
ಎನ್‌ ಕುಮಾರ್‌ 
08 ಕ.ರಾ.ರ.ಸಾ.ನಿ 5800-00 
ವಾಹನ ಚಾಲಕ, 
ಪಿ. ಪ್ರಕಾಶ್‌ ಗೌಡ. 
09 ಬಿಎಂಟಿಸಿ 5175-00 
ವಾಹನ ಚಾಲಕರು 
ನಾಗರಾಜು 
10 ಕೆಎಸ್‌ಎಫ್‌ಸಿ 8900-00 
ದಲಾಯತ್‌ 
ಯತೀಶ್‌ ರಾವ್‌ 
1] ಗುತಿಗೆ 4800-00 
ದಲಾಯತ್‌ | 
ಡಾ: ಸಿಂಧೆ ಭೀಮಸೇನ್‌ ರಾವ್‌ ಹೆಚ್‌. ಉಪಕಾರ್ಯದರ್ಶಿ-2ರವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಕ್ರಮ ಮಾತ ಬ ಮು ಸ್ವ ಜ್ಯ ೬.4೩ 
ಸು ಗ 
3 ಹೆಸರು ಮತ್ತು ಪದನಾಮ ಬ್ರ ಚ 
ಸಂಖ್ಯೆ ಸು ಭು ಇಲಾಖೆ ಟಸ್‌ ಅಧಿಕಾರಿಗಳ ಹೆಸರು, ಪದನಾಮ 
) ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
01 ರಾಜೇಶ್‌ ಸ೦ಕ್ರಪ್ಪ ಸೂಳಿಕೇರಿ ಡಿಪಿಎಆರ್‌ 18073-00 ಡಾ: ಸಿಂಧೆ ಭೀಮಸೇನ್‌ ರಾವ್‌ 
ಶೀಘ್ರಲಿಪಿಗಾರ ಹೆಚ್‌. ಮುಖ್ಯಮಂತ್ರಿಯವರ 
ಉಪಕಾರ್ಯದರ್ಶಿ 
(ರೂ. 33749/-) 
















































































೧೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಕಮ ಮಾತ ಹಿಟ್ಟು:ನೀತನ red “| ಅಷ್ಟ 
ದ್‌ ಣ್‌ ಡ್‌ ಬ್ರ ಸಿತಿ 
ಸಂಖ್ಯೆ ಕಸಲ ಎ7 ಭಹಿಮ ಇಲಾಖೆ ಸಚ ಅಧಿಕಾರಿಗಳ ಹೆಸರು, ಪದನಾಮ 
) ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಪಂಚಲಿಂಗ 
02 ಕೆಪಿಸಿಎಲ್‌ 14275-00 
ವಾಹನ ಚಾಲಕರು 
ಜಿ.ಎಮ್‌. ರಾಮಕೃಷ್ಣ 
03 (ತ ಗುತಿಗೆ 4800-00 
ದಲಾಯತ್‌ ನ್‌ 
ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ-3 ರವರ ಆಪ್ಪ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ಥಿ ಥಿ ತ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಚಂದಪ ಇ 
01 ಭ್‌ ಗುತ್ತಿಗೆ 8000-00 ಹಾಕಿವೆ 
ಶೀಘ್ರಲಿಪಿಗಾರರು ಸ ಮುಖ್ಯಮಂತ್ರಿಯವರ 
೩.ನಾಗರಾಜ ಉಪಕಾರ್ಯದರ್ಶಿ 
01 ಡಿಪಿಎಆರ್‌ 11695-00 
ಜೆ i (ರೂ. 32040-00 ) 
ಸಿದ್ದಲಿಂಗಯ್ಯ 
01 ಮೈ.ಮಿನರಲ್ಸ್‌ 13000-00 
ದಲಾಯತ್‌ 
ಶ್ರೀನಿವಾಸ 
02 ಬಿಎಂಟಿಸಿ 8300-00 
ವಾಹನ ಚಾಲಕರು 
ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ-4 ರವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ 9 ೫ | 
ಕ್ರಮ 3 ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ನ್‌ ೮ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಶ್ರೀ ಎಂ.ಕೆ.ಕೆಂಪೆಗೌಡ ಗ್ರಾಮೀಣಾ 
01 ವ 41000-00 ನಿ 
Mau ಭಿವೃದ್ಧಿ ಶ್ರೀ ಎಂ.ಕೆ.ಕೆಂಪೇಗೌಡ, ಉಪ 
ಕಾರ್ಯದರ್ಶಿ-4 
01 ಬ ಗುತಿಗೆ 5800-00 (ರೂ. 41000/-) 
ವಾಹನ ಚಾಲಕ ನ್‌ 








ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೬೫ 





ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ-4 ರವರ ಆಪ್ತ ಶಾಖೆ 
























































ಕಿರಿಯ ಸಹಾಯಕ 











ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ಢಿ ಈ ತ 
ಕ್ರಮ ತ್ವ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಈ 
ಸಂಖ್ಯೆ ಹ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಮಹೇಶ್ವರಪ್ಪ 
01 ಬ 4 ಷು ಕೆಎಸ್‌ಆರ್‌ಟಿಸಿ 21000-00 
ಸೀ ರ್‌ ಪೋಗಾಮರ್‌, 
ಸಿ ತೆ ಶ್ರೀ ಸಿದ್ದಲಿಂಗೇಶ್‌, 
ಹುಸೇನ್‌ ಕೆ.ಎಸ್‌.ಎಂ., ಮುಖ್ಯಮಂತ್ರಿಯವರ ವಿಶೇಷ 
02 ಕೆಎಸ್‌ಆರ್‌ಟಿಸಿ 8000-00 ಶಿ 
ವಾಹನ ಚಾಲಕ ಕರ್ತವ್ಯಾಧಿಕಾರಿ 
ರೂ.24000/- 
ಗಂಗಬೋರಯ್ಯ ( 1) 
03 ಗುತಿಗೆ 4800-00 
ದಲಾಯತ್‌ ಷ್ಣ 
ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ | ಥಿ ತ 
ಕ್ರಮ ಈ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS KN 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕೆ.ರಮೇಶ್‌ ದ A 
01 ಬ ಕೆಎಸ್‌ಎಫ್‌ಸಿ 23652-00 ಎಸ್‌.ಜಿ.ಜೋಷಿ 
ಸಹಾಯಕ ವ್ಯವಸ್ಥಾಪಕರು ಮುಖ್ಯಮಂತ್ರಿಯವರ 
ಬಿ ಕೃಷ್ಣಪ್ಪ ವಿಶೇಷಾಧಿಕಾರಿ 
02 ಸ ಬಿಎಂಟಿಸಿ 9250-00 
ನಿರ್ವಾಹಕ (ರೂ. 29778/-) 
ಶ್ರೀಮತಿ ರೂಪಾ ಕೃಷ್ಣಮೂರ್ತಿ 
03 ik ಗುತಿಗೆ 8000-00 
ಸಹಾಯಕಿ ಫ್‌ 
ಜಿ.ಪಿ.ಪ್ರಕಾಶ್‌ 
04 ನೀರಾವರಿ 16150-00 
ಪ್ರ.ದ.ಸ., 
ಎ.ವರದರಾಜು 
05 ಇ.ಎಸ್‌.ಐ., 13126-00 
ಪ.ದ.ಸ., 
ರಾಮಣ 
06 ತೆ ಕಿಯೋನಿಕ್‌ 24571-00 
ತಾಂತ್ರಿಕ ಸಹಾಯಕರು ಸ 
ಹೆಚ್‌ ವಿ ನಾಗಭೂಷಣ 
07 ಕೆಪಿಸಿಎಲ್‌ 39900-—00 
ಕಚೇರಿ ವ್ಯವಸ್ಥಾಪಕರು 
ಉಮೇಶ್‌ ಎಂ.ಆರ್‌. 
08 ಬಿಎಂಟಿಸಿ 4400-00 





















































೧೪೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ is ಸನದ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ (GROSS 1 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ರವಿಕಾಂತ್‌ ಎಸ್‌.ಎಸ್‌.ಗೌಡ 
09 ಡಿಪಿಎಆರ್‌ 
ದ್ರಿ.ದ.ಸ., 
ಯ 
ತಿಮರಾಜು 
10 ತ. ಸಣ್ಣ ನೀರಾವರಿ 9828-00 
ದ್ವಿ.ದ.ಸ. yi 
ಜಿ. ಅಶೋಕ ಕುಮಾರ್‌ 
11 ಗುತಿಗೆ 5800-00 
ಕಿರಿಯ ಸಹಾಯಕ ಕ 
ಹೆಚ್‌.ಸಿ.ಶಶಿಧರ್‌ 
12 ರಾಜ್ಯ ಪತ್ರಗಾರ 15890-00 
ಬೆರಳಚ್ಚುಗಾರರು 
ಶ್ರೀಮತಿ ವಿ.ನೇತ್ರಾವತಿ 
13 ಗುತಿಗೆ 5800-00 
ಬೆರಳಚ್ಚುಗಾರರು ಷ್ಟ 
ಶ್ರೀಮತಿ ರತ್ನಮ್ಮಾ ಆರ್‌. 
14 | ಕೃಷಿ 15900-00 
ಬೆರಳಚ್ಚುಗಾರರು 
ಹೆಚ್‌.ಆರ್‌. ನಾಗೇಶ್‌ 
15 ಗುತಿಗೆ 5800-00 
ಕಿರಿಯ ಸಹಾಯಕರು ್‌ 
ಅರ್‌ ಎಸ್‌ ನಾಯಕ್‌ 
16 ಗುತಿಗೆ 5800-00 
ಕಿರಿಯ ಸಹಾಯಕರು ೫, 
ಕು.ಶಶಿಕಲಾ 
17 ಇ-ಗವರ್ನೆನ್‌ 4315-00 
ಡಾಟಾ ಎಂಟ್ರಿ ಆಪರೇಟರ್‌ 4 
18 ಶ್ರೀಮತಿ ಮಂಜುಳಾದೇವಿ 
ಗುತಿಗೆ 8000-00 
ಕಿರಿಯ ಸಹಾಯಕರು ನ್‌ 
ಮಂಜುನಾಥ್‌. ಆರ್‌ 
19 ಡಿಪಿಎಆರ್‌ 11695-00 
ಜಮೇದಾರ್‌ 
ಎಂ.ಚಂದ್ರು ಸರ್ಕಾರಿ 
20 6700-00 
ದಲಾಯತ್‌ ಮುದ್ರಣಾಲಯ 
ವತಲಾ.ಆರ್‌ ಎ.ಟಿ.ಐ., 
21 | 12442-00 
ಶೀಘ್ರಲಿಪಿಗಾರ್ಶಿ ಮೈಸೂರು 
ಬಿ.ಉಷಾ 
22 ಗುತಿಗೆ 5800-00 
ಡಟಾ ಎಂಟ್ರಿ ಆಪರೇಟರ್‌ | 
ಡಿ.ಬಿ.ಕೆಂಚಪ 
23 ತ ಪ್ರವಾಸೋದ್ಯಮ 5000-00 








ಕಿರಿಯ ಸಹಾಯಕರು 













































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೬೭ 
ಪರಿಹಾರ ನಿಧಿ (ಆಂತರಿಕ ಲೆಕ್ಕಪರಿಶೋಧನಾ ಶಾಖೆ) 

ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ವ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 

ಹೆಸರು ಮತ್ತು ಪದನಾಮ ಮಾತ್ಸ ಇಲಾಖೆ (GROSS ಇ 
ಸಂಖ್ಯೆ 3. ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 

ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 

01 ಕೆ.ಮಾಧವರಾವ್‌ ಪ್ಯಾ ಲೆಕ್ಕ ಪತ್ರ 28266300 ಡಾ: ಹೆಚ್‌.ಆರ್‌.ಮಹಾದೇವ್‌, 
ಸಹಾಯಕ ನಿಯಂತ್ರಕರು ಮುಖ್ಯಮಂತ್ರಿಯವರ 
ಕೆ.ಎನ್‌.ವೀರಪ ಉಪಕಾರ್ಯದರ್ಶಿ 

02 ಜ್ರ ಗುತಿಗೆ 8000-00 ಸ 
i ಚ (ರೂ. 35483/-) 

ಕಂಪ್ಯೂಟರ್‌ ಶಾಖೆ 

ಈ ಶಾಖೆಯು ಯಾವ ಯಾವ 

ಅಧಿಕಾರಿಗಳ ಅಧೀನದಲ್ಲಿ 

ಕ್ರಮ ಸಟ ತನ ಹ ka ಸುತಿವೆ. 

ರ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ GROSS Wk 
ಸಂಖ್ಯೆ ie i ಸ ಅಂತಹ ಅಧಿಕಾರಿಗಳ ಹೆಸರು, 

SALARY) 

ಪದನಾಮ ಮತ್ತು ಅವರ ಒಟ್ಟು 

ವೇತನ ತಿಳಿಸಲು ಕೋರಿದೆ. 

ಓಂ ಪ್ರಕಾಶ್‌ ರಾಜು ಆ & ಸಾನಿ 

01 16940-—00 
ಸಹಾಯಕ ಸಾಂಖ್ಯಿಕ ಅಧಿಕಾರಿ 
ಶ್ರೀನಿವಾಸಗೌಡ 

02 | ಕ.ವಿ.ಸ 11835-00 ಡಾ: ಹೆಚ್‌.ಆರ್‌.ಮಹಾದೇವ್‌, 
ಬೆರಳಚ್ಚುಗಾರ ಮುಖ್ಯಮಂತ್ರಿಯವರ 
ಕುಮಾರಿ ಎನ್‌ ಕೌಸಲ್ಯ ಉಪಕಾರ್ಯದರ್ಶಿ 

03 ಗುತಿಗೆ 5800-00 ಸ 
ಆರ್‌ ರಮೇಶ್‌ ಪದವಿ ಪೂರ್ವ 

04 9835-00 
ದಲಾಯತ್‌ ಶಿಕ್ಷಣ ಇಲಾಖೆ 

ನಾಮನಿರ್ದೇಶನ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ರಿ ಕಾರ್ಯ 
ಕ್ರಮ ಒಟ್ಟು ಮ ನಿರ್ವಃ ಗ್‌ ಆಂತಹ 
ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ | (GROSS ER 
ಸಂಖ್ಯೆ ih ಕ ಅಧಿಕಾರಿಗಳ ಹೆಸರು, ಪದನಾಮ 
SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 

01 ಸೈಯದ್‌ ಇಸಾಕ್‌ ಅಲಿ ಅಹಮದ್‌ ಡಿಪಿಎಆರ್‌ 25058-00 ಡಾ: ಸಿಂಧೆ ಭೀಮಸೇನ್‌ ರಾವ್‌ 
ಶಾಖಾದಿಕಾರಿ ಹೆಚ್‌. ಉಪಕಾರ್ಯದರ್ಶಿ 
ಜಿ.ಎಲ್‌.ಗಣೇಶ್‌ ಕುಮಾರ್‌ (ರೂ. 33749/-) 

02 ಡಿಪಿಎಆರ್‌ 17015-00 
ಸಹಾಯಕ 

ಶೀಮತಿ ಶೈಲಶೀ ಕಂದಾಯ ಟಟ 
ದ್ವಿದ.ಸ., ಶಿವಮೊಗ್ಗ 










































































೧೪೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
G ೦1 ಶಾಖೆ ( ಭಾರತ ಸರ್ಕಾರ) 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ಢಿ ಈ ತ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಈ 
ಸಂಖ್ಯೆ > ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ವೃಷಬೇಂದಪ್ಪ ಬಿ.ಎನ್‌. 
01 ಯ ಡಿಪಿಎಆರ್‌ 21518-00 
ಹಿರಿಯ ಸಹಾಯಕರು 
ಶೀಮತಿ ಎನ್‌.ಸರಸ್ವತಿ 
02 ಇ ಡಿಪಿಎಆರ್‌ 14479-00 
ಶೀಘ ಲಿಪಿಗಾರರು 
ಜ್‌ ಡಾ: ಸಿಂಧೆ ಭೀಮಸೇನ್‌ 
ಶ್ರೀಮತಿ ಆಶಾದೇವಿ ರಾವ್‌ ಹೆಚ್‌. 
03 ಗುತಿಗೆ 8000-00 
ಶೀಘಲಿಪಿಗಾರರು ಷು ಉಪಕಾರ್ಯದರ್ಶಿ 
ರೂ. 33749/- 
ಶೀಮತಿ ರಂಗನಾಯಕಿ ಜಿಲಾ ( 1) 
04 ಪ್‌ ತೃ 17888-00 
ಪ.ದ.ಸ., ಪಂಚಾಯತ್‌ 
ಬಿ.ಕೆ.ಚಂದಪ 
05 ಇ ಗುತಿಗೆ 4800-00 
ದಲಾಯತ್‌ ನ್‌, 
ಆಡಳಿತ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ 5 
ಕ್ರಮ ತಿ ಕಾರ್ಯ ನಿರ್ವಹಿಸುತಿವೆ. 
ರಟ್ಟೆ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ (GROSS ಕ Ub ಕ 
ie SALARY) ವ, 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಹೆಚ್‌.ಕೆ. ಲಿಂಗರಾಜು 
01 ಶಿಕಣ 24129-00 
ವಿಶೇಷಾಧಿಕಾರಿ ಇ 
ವಿಜಯಲಕಿ 
02 ಆ ಐಟಿ-ಬಿಟಿ 20840-00 
ಜೂ.ಪ್ರೋಗ್ರಾಮರ್‌ 
ಸಿ.ವಿ.ಹರಿದಾಸ್‌, 
03 ಡಿಪಿಎಆರ್‌ 14369-00 
ಸಹಾಯಕರು 
ಶ್ರೀನಿವಾಸಮೂರ್ತಿ 
04 ಗುತಿಗೆ 8000-00 
ಸಹಾಯಕರು ತ 
ಬಿ.ಆರ್‌.ವಿನಯ್‌ ಕುಮಾರ್‌, 
05 ಗುತಿಗೆ 8000-00 
ಸಹಾಯಕರು ಡ್‌ 
ಕೆ.ಜಿ.ನರಸಿ೦ಹಮೂರ್ತಿ 
06 ಗುತಿಗೆ 8000-00 
(ಅಂಗವಿಕಲ), ಸಹಾಯಕರು ವ 























ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೬೯ 


ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 





















































ಮೆಸೆಂಜರ್‌ 








ಒಟ್ಟು ವೇತ 
ಕ್ರಮ ಹ ನ ಕಾರ್ಯ ನಿರ್ವಹಿಸುತ್ತಿವೆ. 
ಸಂಖೆ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ (GROSS bl USS Fi 
ಮ SALARY) ಕಠ; 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕೆ.ನಾಗರತ್ನ 
07 ಗುತಿಗೆ 8000-00 
ಸಹಾಯಕರು ಹ 
ಶ್ರೀಮತಿ ಸವಿತಾ ಬಿ ಕುಲಕರ್ಣಿ 
08 ಗುತಿಗೆ 5800-00 
ಕಿರಿಯ ಸಹಾಯಕಿ ಷ್ಣ 
ಶ್ರೀಮತಿ ಪುಷಲತ, 
09 ಕ ನೀರಾವರಿ 15115-00 
ಶೀಘ್ರಲಿಪಿಗಾರರು 
ಬಿ.ಎ.ನವೀನ್‌ಕುಮಾರ್‌ 
10 ಗುತಿಗೆ 5800-00 
ಕಿರಿಯ ಸಹಾಯಕ ನ 
1] ನ ಜೂ ಡಿ ರ್‌ 10707-00 
ನಿಎಆ ಹ 
ಮುಖ್ಯಮಂತ್ರಿಯವರ 
ಎ೦. ಲೋಹಿತೇಶ್‌ 
12 ತ ಕ್ಟ ಗುತ್ತಿಗೆ 5800-00 ವಿಶೇಷಾಧಿಕಾರಿ 
10023152025 (ರೂ. 24129/೨) 
ಶ್ರೀಮತಿ ವಿ ಕನಕಲಕಿ : ಸಿಂಧೆ ಭೀಮಸೆ 
4 ಎ೬ ಕಾಲೇಜು ಶಿಕಣ 15400-00 ಡನ ಸಂಧು ಜಸ ಬು 
ಬೆರಳಚ್ಚುಗಾರರು i ರಾವ್‌ ಹೆಚ್‌. 
in ಶ್ರೀಮತಿ ಬಿ.ಆರ್‌.ವಿಮಲ, ಜತೆ EES ಉಪಕಾರ್ಯದರ್ಶಿ 
ಬೆರಳಚ್ಚುಗಾರರು. > (ರೂ. 33749/-) 
ಹೆಚ್‌.ಡಿ.ಶಿವಕುಮಾರ್‌, 
15 ಗುತಿಗೆ 5800-00 
ಕಿರಿಯ ಸಹಾಯಕ ತ 
ಜೆ.ಶಾಂತಮ 
16 ತ ಗುತಿಗೆ 5800-00 
ಕಿರಿಯ ಸಹಾಯಕರು ತ 
ಶ್ರೀಮತಿ ಶುಭ ಜಮಖಂಡಿ 
17 ಗುತಿಗೆ 5800-00 
ಕಿರಿಯ ಸಹಾಯಕರು ಣೆ 
ಕೆ.ಶ್ಯಾಮಲತಾ 
18 ಗುತಿಗೆ 5800-00 
ಕಿರಿಯ ಸಹಾಯಕರು ಇ 
ಆರ್‌ ಜಯಕುಮಾರ್‌ 
19 ಪೋಲಿಸ್‌ 19453-00 
ವಾಹನ ಚಾಲಕರು 
ಶ್ರೀನಿವಾಸಮೂರ್ತಿ ಕೆ.ಎಸ್‌ 
20 ಪೋಲಿಸ್‌ 16868-00 
ಮೆಸೆಂಜರ್‌ 
ಶಿವರಾಜಯ್ಯ ಹೆಚ್‌ 
21 ಪೋಲಿಸ್‌ 16428-00 


















































೧೪೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ನ್‌ 
ಕ್ರಮ ಹ ಫೆ ಜ್ತ ಕಾರ್ಯ ನಿರ್ವಹಿಸುತ್ತಿವೆ. 
ಹ್‌ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ (GROSS ಪಪ ಆರಿ 28 
ಸ್‌ SALARY) ನಾ 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಜೆ.ಸಿ.ಜವನಪ 
22 4 ಪೋಲಿಸ್‌ 19974-00 
ಮೆಸೆಂಜರ್‌ 
ಶ್ರೀನಿವಾಸಯ್ಯ 
23 ಪೋಲಿಸ್‌ 17438-00 
ಮೆಸೆಂಜರ್‌ 
ಸಂಪಂಗಿ, (ಅಂಗವಿಕಲ) 
24 ಗುತಿಗೆ 4800-00 
ದಲಾಯತ್‌ (ಜೆರಾಕ್ಸ್‌) ಈ 
ಸಿ.ಎನ್‌.ಮರಿಲಿಂಗಯ್ಯ 
25 ಡಿಪಿಎಆರ್‌ 11695-00 
ಕಿರಿಯ ಸಹಾಯಕ 
ಪಿ.ಚನ್ನಯ್ಯ 
26 ಡಿಪಿಎಆರ್‌ 14013-00 
ಜಮೇದಾರ್‌ 
ರವಾನೆ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ತ ಇ 5 
ಕ್ರಮ py ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಘ್‌ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಪರಮೇಶ ಶೆಟ್ಟಿ 
01 ಡಿಪಿಎಆರ್‌ 14434-00 
ಸಹಾಯಕ 
ಶೈಲಜಾ 
02 ಗುತಿಗೆ 8000-00 
ಸಹಾಯಕಿ ಷ್ಟ 
ಸಿ.ಬೋರೇಗೌಡ 
03 ಡಿಪಿಎಆರ್‌ 13330-00 
ಕಿರಿಯ ಸಹಾಯಕ 
ಇ.ಡಿ.ರಮೇಶ್‌ 
04 ಗುತಿಗೆ 5800-00 
ಕಿರಿಯ ಸಹಾಯಕ ಗ 
ಸತೀಶ್‌ ವೈ.ಎನ್‌. ಮಮ 
05 10944-00 ಹೆಚ್‌.ಕೆ.ಲಿ೦ಗರಾಜು 
ದಿ.ದ.ಸ., ಕಲ್ಯಾಣ 
ವ ಮುಖ್ಯಮಂತ್ರಿಯವರ 
ಟಿ.ಎನ್‌.ಶಿವನಂಜಯ 
06 8 ಗುತಿಗೆ 5800-00 ತೇಂ 
ಕಿರಿಯ ಸಹಾಯಕ ನ್‌ (ರೂ. 24129/-) 







































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೭೧ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ | ಇ ತ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ಡೆ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಟಿ.ಹೆಚ್‌.ಶ್ರೀನಿವಾಸ್‌ ಸ ಡಾ: ಸಿಂಧೆ ಭೀಮಸೇನ್‌ 
07 ತ್ರಿ 5800-00 
ಕಿರಿಯ ಸಹಾಯಕ 3 ರಾವ್‌ ಹೆಚ್‌. 
ಉಪಕಾರ್ಯದರ್ಶಿ 
ಶಿವರುದಮ ಜಿ.ಆರ್‌ 
08 ಪಕ ಗುತಿಗೆ 5800-00 (ರೂ. 33749/-) 
ಕಿರಿಯ ಸಹಾಯಕಿ ಸ 
ಕೆ. ರಾಜ 
09 ಡಿಪಿಎಆರ್‌ 8416-00 
ದಲಾಯತ್‌ 
ಈ.ನೀಲಾವತಿ 
10 ಗುತಿಗೆ 4800-00 
ದಲಾಯತ್‌ ಷ್‌ 
ಲೋಕೇಶ್‌ 
1] ಗುತಿಗೆ 4800-00 
ದಲಾಯತ್‌ ಷ್ಟ 
ಆರ್‌.ಅ.ಪಿ. ಮತ್ತು ಡಿ.ಎಲ್‌.ಟಿ. ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ® ಥಿ 2 
ಕ್ರಮ py ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹ 
ಸಂಖ್ಯೆ § ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಬಿ.ಆರ್‌.ಶ್ರೀನಿವಾಸಮೂರ್ತಿ 
01 ಎಪಿಎಂಸಿ 25000-00 
ಶಾಖಾಧಿಕಾರಿ 
ಶ್ರೀಮತಿ ಕೆ.ಉಮಾದೇವಿ 
02 ಡಿಪಿಎಆರ್‌ 14769-00 
ಸಹಾಯಕರು 
ವಿ.ಜಯರಾಮ್‌ 
03 ಕೃಷಿ 16800-00 
ಶೀಘ್ರಲಿಪಿಗಾರರು 
ಶ್ರೀಮತಿ ಕೃಷ್ಣವೇಣಿ ಮಹಮ 
04 ಕ 14649-00 
ಪ್ರ.ದ.ಸ. ಕಲ್ಯಾಣ 
ಎನ್‌.ಉಮಾಶಂಕರ್‌ 
05 ಚಿ ಗುತ್ತಿಗೆ 8000-00 
ಸಹಾಯಕರು ಬಿ.ಆರ್‌.ಶ್ರೀನಿವಾಸಮೂರ್ತಿ 
ಕುಮಾರಿ ಜಿ.ಎನ್‌.ರುಕ್ಮಿಣಿ ಚ ಶಾಖಾಧಿಕಾರಿ 
06 ತ್ರಿ 8000-00 













































































೧೪೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಥಿ ಥಿ ತ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಜೆ 
ಸಂಖ್ಯೆ ಷ್‌ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕುಮಾರಿ ಕೆ.ಅನ್ನಪೂರ್ಣ ಡಾ: ಸಿಂಧೆ ಭೀಮಸೇನ್‌ 
07 ಗುತಿಗೆ 8000-00 
EE Sa ತ್ರ ರಾವ್‌ ಹೆಚ್‌. 
ಉಪಕಾರ್ಯದರ್ಶಿ 
ನಾರಾಯಣ್‌ ಎಸ್‌.ನಾಯಕ 
08 ಗುತಿಗೆ 8000-00 (ರೂ. 33749/-) 
ಸಹಾಯಕರು ಪ್ದ 
ಶ್ರೀಮತಿ ಕೆ.ಆರ್‌.ಸಂಧ್ಯಾ 
09 ಗುತಿಗೆ 5800-00 
ಕಿರಿಯ ಸಹಾಯಕರು ಪ 
ಶ್ರೀಮತಿ ಸುಧಾ 
10 ಗುತಿಗೆ 5800-00 
ಕಿರಿಯ ಸಹಾಯಕರು Fj 
ಕುಮಾರಿ ರೇಖಾ .ಜಿ 
11 ಗುತಿಗೆ 5800-00 
ಕಿರಿಯ ಸಹಾಯಕರು ಸ 
ಹೆಚ್‌.ಎಸ್‌.ಚ೦ದ್ರೋಜಿರಾವ್‌ 
12 ಡಿಪಿಎಆರ್‌ 10470-00 
ದಲಾಯತ್‌ 
ಅಭಿವೃದ್ಧಿ ಕಾಮಗಾರಿ ಶಾಖೆ ೩ ಟಿ.ಆರ್‌.ಎಫ್‌. ಶಾಖೆ 
(ಸಚಿವರು, ಎಂ.ಎಲ್‌.ಎ, ಎಂ.ಎಲ್‌.ಸಿ. ಮತ್ತು ಎಂ.ಪಿ.) 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಈ ಈ ಈ 
ಕ್ರಮ ಕ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಡ್‌ 
ಸಂಖ್ಯೆ ಹ್‌ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕುಮಾರಿ ಶ್ಯಾಮಲ ಸಿಕೆ. ಮಮ 
01 | ವಿಶೇಷಾಧಿಕಾರಿ ಕಲ್ಯಾಣ 20692-00 
ಡಿಪಿಎಆರ್‌ ಕುಮಾರಿ ಶ್ಯಾಮಲ ಸಿ.ಕೆ, 
ಶ್ರೀಮತಿ ವಿಜಯಾ ಪಾಟೀಲ್‌, ವಿಶೇಷಾಧಿಕಾರಿ 
ಡಾ: ಸಿಂಧೆ ಭೀಮಸೇನ್‌ ರಾವ್‌ 
ಕಿರಿಯ ಸಹಾಯಕ ಪ (ರೂ. 33749/-) 
ಕಿರಣ ಕುಮಾರ್‌ 
04 ಗುತಿಗೆ 5800-00 
ಕಿರಿಯ ಸಹಾಯಕ 3. 




































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೭೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ತ್ತ ಕ ಗ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತೃ ಇಲಾಖೆ (GROSS ಘೆ 
ಸಂಖ್ಯೆ ಘೆ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಪ್ರಭುದೇವ್‌ ಎಸ್‌.ಮುರ್ನಾಳ್‌ 
05 ಗುತಿಗೆ 5800-00 
ಕಿರಿಯ ಸಹಾಯಕ ನ್‌ 
ಜಾವಿದ್‌ ಅಹಮದ್‌, 
06 ಗುತಿಗೆ 8000-00 
ಶೀಘ್ರಲಿಪಿಗಾರರು. ನ 
ಶ್ರೀಮತಿ ಎನ್‌. ತಿಪಮ 
07 ತ್ತ ಗುತ್ತಿಗೆ 5800-00 
ಕಿರಿಯ ಸಹಾಯಕರು ಹ 
ಶ್ರೀಮತಿ ಗೀತಾ ಎನ್‌. 
08 ಗುತಿಗೆ 5800-00 
ಕಿರಿಯ ಸಹಾಯಕರು ಷ್ಟ 
ಜನಸ್ಪಂದನ ಶಾಖೆ (ವಿಕಾಸಸೌಧ) 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಜಿ ಭ್ಯ pa 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತೃ ಇಲಾಖೆ (GROSS ಈ 
ಸಂಖ್ಯೆ ಈ ಬ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
01 | ಸಯ್ಯದ್‌ ಖಾಜಾ ಮೋಹಿದ್ದೀನ್‌ ಪರಿಸರ 
ವಿಶೇಷಾಧಿಕಾರಿ ನಿಯಂತ್ರಣ 24954-00 
ಮಂಡಳಿ 
ಬಿ.ಕೆ. ಶಿವಾನಂದ 
02 ಕ.ವಿ.ಪ., 21000-00 
ವಿಶೇಷಾಧಿಕಾರಿ 
ಚಂದ್ರಕಾಂತ್‌ ಭಟ್‌ ಶಿಕಣ 
03 ” ಬ 24000-00 
ವಿಶೇಷಾಧಿಕಾರಿ ಉಡುಪಿ ಡಾ. ಕೆ.ಎ. ಅಪ್ಪಯ್ಯ 
04 ಶೀಘ್ರಲಿಪಿಗಾರರು ಗುತ್ತಿಗೆ 8000-00 ಜ್‌ 
ಸ ಚನ್ನಮಲ್ಲಿಕಾರ್ಜುನ ಸರ್ಕಾರಿ ತಿ 
ಕಿರಿಯ ಸಹಾಯಕರು ಮುದ್ರಣಾಲಯ 200110 
06 ಜಾ ಕೆ.ಜಿ.ಎಸ್‌ 11231-00 
ಕಿರಿಯ ಸಹಾಯಕರು RY - 
ಶ್ರೀಮತಿ ಲೋಕಮ್ಮ 
07 (ಡಾಟಾ ಎಂಟ್ರಿ ಆಪರೇಟರ್‌, ಕಿಯೋನಿಕ್ಸ್‌ 13000-00 
ಕಿಯೋನಿಕ್ಸ್‌ 










































































೧೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಥಿ ಥಿ 
ಕ್ರಮ ಇ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಶ್ರೀಮತಿ ವಸಂತಮ 
08 ಡೆ ಕಿಯೋನಿಕ್‌ 14000-00 
ಡಾಟಾ ಎಂಟ್ರಿ ಆಪರೇಟರ್‌, ಸ 
ರಾಮಯ್ಯ 
09 ಗುತಿಗೆ 4800-00 
ದಲಾಯತ್‌ ಸ 
ಮುಖ್ಯಮಂತ್ರಿಯವರ ವಿಶೇಷಾಧಿಕಾರಿ, ಇವರ ಆಪ್ನ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಈ ಈ ತ 
ಕ್ರಮ ಈ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ಇ ೮ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎಸ್‌.ಸಿ.ಅರವಿಂದ 
01 ಕೆಎಂಎಫ್‌ 18787-00 
ವಿಶೇಷಾಧಿಕಾರಿ 
ರಾಮು 
02 ಶೀಘ್ರಲಿಪಿಗಾರ ಪಿಆರ್‌ಇಡಿ 15910-00 ಶ್ರೀ ಎಸ್‌.ಸಿ.ಅರವಿಂದ 
ವಿಶೇಷಾಧಿಕಾರಿ 
ಬಿ.ರಾಮಕ್ಷಷ 
03 ಅಣಿ ಅರಣ್ಯ 14374300 (ರೂ. 18787/-) 
ವಾಹನ ಚಾಲಕ 
ಜಗದೀಶ್‌ 
04 ಡಿಪಿಎಆರ್‌ 12000-00 
ಜಮೇದಾರ್‌ 
ಕೃಷ್ಣಾ ಮ ಮುಖ್ಯಮಂತ್ರಿಯವರ ಗೃಹ ಕಛೇರಿಯ ಸಿಬ್ಬಂದಿ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ೪ ಥಿ ಸ 
ಕ್ರಮ ೫ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ಹೆ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕೆ.ಚಿರಂಜೀವಿ 
01 ಡಿಪಿಎಆರ್‌ 19734-00 
ಶಾಖಾಧಿಕಾರಿ ಕೆ.ಚಿರಂಜೀವಿ 
ಎಸ್‌ ಸುಧೀರ್‌ ಬಿಡಬ್ಲ್ಯೂಎಸ್‌ ಶಾಖಾಧಿಕಾರಿ 
02 Ne 22000-00 ಜ್‌ 
ಸಹಾಯಕ ಅಭಿಯಂತರರು ಎಸ್‌ಬಿ 21.342) 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೭೫ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ | ಇ ತ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಹೆ 
ಸಂಖ್ಯೆ ಘೆ ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎ.ವಿಜಯ್‌ಕುಮಾರ್‌ 
03 ಡಿಪಿಎಆರ್‌ 24441-00 
ಹಿರಿಯ ಸಹಾಯಕ 
ಎಂ.ಸೋಮಶೇಖರ್‌ ಆ 
04 ನಿರ್ಮೂಲನಾ 21000-00 
ಪಿ.ಆರ್‌.ಒ. 
ಮಂ. 
ಆರ್‌.ಶಿವಕುಮಾರ್‌ 
05 ಕ.ವಿ.ಸ 11084-00 
ಬೆರಳಚ್ಚುಗಾರರು 
ಶ್ರೀ ಎಂ.ಕೆ.ಕೆಂಪೇಗೌಡ, ಉಪ 
ಹೆಚ್‌.ಆರ್‌. ದಿವಾಕರ್‌ 
06 ಗುತ್ತಿಗೆ 5800-00 ಸಾಗಿ 
ವಾಹನ ಚಾಲಕ (ರೂ. 41000/-) 
ಕೆ. ನಾಗರಾಜು 
07 ಕೆಕೆಜಿಎಚ್‌ 10500-00 
ವೇಟರ್‌ 
ಸಿ.ರಮೇಶ್‌ 
08 ಗುತಿಗೆ 4800-00 
ದಲಾಯತ್‌ ದ್‌ 
ಪುಟ್ಟರಾಜು 
09 ಗುತಿಗೆ 4800-00 
ದಲಾಯತ್‌ ಸ 
ಎನ್‌.ನಾಗರಾಜು 
10 ಗುತಿಗೆ 4800-00 
ದಲಾಯತ್‌ ಹ 
ಮುಖ್ಯಮಂತ್ರಿಯವರ ಅಧಿಕೃತ ನಿವಾಸದ ಸಿಬ್ಬಂದಿ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ 3 ತ ನ 
ಕ್ರಮ ಖ್‌ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಈ 
ಸಂಖ್ಯೆ ಹ್‌ ೮ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎ.ಲೋಕೇಶ್‌ ಲೆಕ್ಕ ಪತ್ರ 
01 37710—00 
ವಿಶೇಷ ಕರ್ತವ್ಯಾಧಿಕಾರಿ 
ರ್ಮ್‌ ಷ್ಣ ಎ.ಲೋಕೇಶ್‌ 
ಸಸ ೦ಜು 
02 ಈ ಸಾ ಗುತಿಗೆ 13343-00 ವಿಶೇಷ ಕರ್ತವಾಧಿಕಾರಿ 
ವಿಶೇಷಾಧಿಕಾರಿ ದ ರಿ 
(ರೂ. 37710/-) 
ತೇಜಸ್‌ ಕುಮಾರ್‌ 
03 ಕಂದಾಯ 24426-00 
ವಿಶೇಷಾಧಿಕಾರಿ 




































































೧೪೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟ್ಟು ವೇತನ ಥಿ ಢಿ ಇ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಣ್‌ 
ಸಂಖ್ಯೆ = ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಕೆ.ಬಿ.ಪ್ರಕಾಶ್‌ 
04 ಡಿಪಿಎಆರ್‌ 25705-00 
ಹಿರಿಯ ಸಹಾಯಕರು 
ರಾಜಶೇಖರ್‌ ಟಿ 
05 ಗುತಿಗೆ 20814-00 
ಸಾರ್ವಜನಿಕ ಸಂಪರ್ಕಾಧಿಕಾರಿ ಣ್‌ 
ಶಿವಕುಮಾರ್‌ ಬಿ 
06 ಡಿಪಿಎಆರ್‌ 15930-00 
ಸಹಾಯಕ 
ವಿ.ರಾಮದಾಸ್‌ 
07 ಡಿಪಿಎಆರ್‌ 14369-00 
ಸಹಾಯಕರು 
ಪಿ.ಬಿ.ಪಭು ಮೀನುಗಾರಿಕೆ 
08 ೫ 17514-00 
ಪ್ರ.ದ.ಸ, 
ವಿ. ಮೋಹನ್‌ 
09 ಗುತಿಗೆ 8000-00 
ಸಹಾಯಕ ಆಫ 
ಸಿದಲಿಂಗ ಎಸ್‌.ಚೌಕ 
10 ತ ಗುತ್ತಿಗೆ 8000-00 
ಸಹಾಯಕ ಹ 
ರಾಜಾ ಭಕಿ 
11 ಷಃ ಗುತಿಗೆ 5800-00 
ಕಿರಿಯ ಸಹಾಯಕ ಷ್ಟ 
ಹಿ.ಬಿ.ರಾಘವೇಂದ್ರ 
12 ಗುತಿಗೆ 5800-00 
ವಾಹನ ಚಾಲಕ ಹ್ಹ 
ಸಿದ್ದು ನಾಥನ್‌ 
ಟ್ರಿ EAE ಗುತಿಗೆ 4800-00 
ದಲಾಯತ್‌ ಡಾ 
ಶ್ರೀಮತಿ ಜಯಂತಿ 
14 ಗುತಿಗೆ 4800-00 
ದಲಾಯತ್‌ ಹ 
ಶ್ರೀಮತಿ ಯಂಕಮ 
17 ಆ ಗುತಿಗೆ 4800-00 
ದಲಾಯತ್‌ ಮೆ 
ಸೋಮಶೇಖರ್‌ ಎಸ್‌.ಸಿ. 
18 ಗುತಿಗೆ 5800-00 
ವಾಹನ ಚಾಲಕ ನ್‌ 
ದೀಪಕ್‌ ಆರ್‌.ಬಿ. 
19 ಗುತಿಗೆ 5800-00 








ಕಿರಿಯ ಸಹಾಯಕರು 

















ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 


೧೪೭೭ 





ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರ 







































































ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ಡೂ ಈ ಈ 
ಕ್ರಮ ಈ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಜ್‌ 
ಸಂಖ್ಯೆ > ೪ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಹೆಚ್‌.ಆರ್‌.ರಾಜಪ, 
01 Wy ಕೈ ಹವಾ 32616-00 
ವಿಶೇಷ ಕರ್ತವ್ಯಾಧಿಕಾರಿ 
ಶ್ರೀ ಪಿ.ಆರ್‌.ಗಿರಿಯಪ್ಪ 
02 ಮುಖ್ಯಮಂತ್ರಿಯವರ ವಿಶೇಷ ಗುತ್ತಿಗೆ 27601-00 
ಕರ್ತವ್ಯಾಧಿಕಾರಿ ಹೆಚ್‌.ಆರ್‌.ರಾಜಪ್ಪ 
ಚಂದ್ರಶೇಖರ್‌ ಮುಖ್ಯಮಂತ್ರಿಯವರ 
03 A ಕಂದಾಯ 23177-00 ವಿಶೇಷ ಕರ್ತವ್ಯಾಧಿಕಾರಿ 
ಪ್ರದಸ (ರೂ. 32616-00) 
ಕೆ.ಪಿ. ಪುರುಷೋತಮ 
04 ಡ್‌ ಗುತಿಗೆ 8000-00 
ಸಹಾಯಕ ನ್‌ 
ಕೆ.ಆರ್‌. ರಾಜು 
05 ಶಿಕಣ 14858-00 
ದ್ವಿದ.ಸ., 1 
ಎನ್‌.ವಿ.ಗಜಾನನ 
06 ಸಣ್ಣ ನೀರಾವರಿ 11606-00 
ಬೆರಳಚ್ಚುಗಾರರು i; 
ಶಿವಕುಮಾರ್‌ ಪಶು 
07 9775-00 
ದಲಾಯತ್‌ ಸಂಗೋಪನೆ 
ಕೆ.ಆರ್‌.ರಾಮಪ ಪಶು 
08 ij 9660-00 
ದಲಾಯತ್‌ ಸಂಗೋಪನೆ 
ಶಿಕಾರಿಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಒಟ್ಟು ವೇತನ ಸ 
ಕ್ರಮ `ಸ ನಿರ್ವಹಿಸುತ್ತಿವೆ. ಅಂತಹ 
ಹೆಸರು ಮತ್ತು ಪದನಾಮ ಮಾತ್ಸ ಇಲಾಖೆ (GROSS ಈ 
ಸಂಖ್ಯೆ ಣೆ ೪ ಅಧಿಕಾರಿಗಳ ಹೆಸರು, ಪದನಾಮ 
SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಟಿ.ಎಂ.ಸುರೇಶ್‌ ಕಾಲೇಜು ಶಿಕಣ 
01 ಭಿ 23381-00 
ವಿಶೇಷಾಧಿಕಾರಿ ಡಿಪಿಎಆರ್‌ 
ಸಿ.ಎಸ್‌ ಷಡಕರಿ 
02 sh ಶಿಕಣ ಇಲಾಖೆ 10745-00 
ದ್ವಿ.ದ.ಸ ಈ) 











ಭಾಗ-೩ 
























































೧೪೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ 
ಶ್ರೀ ಕೆ.ದಿವಾಕರ, ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ” ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಒಟ್ಟು ವೇತನ ಥಿ ಇ ಸ 
ಕ್ರಮ ಇ ನಿರ್ವಹಿಸುತಿವೆ. ಅಂತಹ 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ | (೧೯೧೦೨5೨ ವೌ 
ಸಂಖ್ಯೆ ಹ್‌ ೪ ಅಧಿಕಾರಿಗಳ ಹೆಸರು, ಪದನಾಮ 
SALARY) 
ಮತ್ತು ಅವರ ಒಟ್ಟು ವೇತನ 
ತಿಳಿಸಲು ಕೋರಿದೆ. 
ಡಾ. ಹೆಚ್‌.ಅಮರೇಶ್‌ 
01 ಕ.ಅ.ಸೇ 20287-00 
ಆಪ್ತ ಕಾರ್ಯದರ್ಶಿ 
02 ಡಿಪಿಎಆರ್‌ 21065-00 
ಹಿರಿಯ ಸಹಾಯಕರು 
ಶ್ರೀಮತಿ ಎನ್‌ ಗೀತಾ ಸ 
03 ಶಿಪ್‌ 15515-00 
ಶೀಘ್ರಲಿಪಿಗಾರರು ಶ್ರೀ ಕೆ.ದಿವಾಕರ, 
ಮುಖ್ಯಮಂತ್ರಿಯವರ ಕಾನೂನು 
ಶ್ರೀ ಯು.ದುಗಪ 5 
04 | ಬ ಪೊಲೀಸ್‌ | 8975-00 ಸಲಹೆಗಾರರು 
ಅಂಗರಕಕ 
[0 
ಚಿನ್ನಪ್ಪರೆಡ್ಡಿ 
05 Ki ಬಿ.ಡಿ.ಎ 15450-00 
ವಾಹನ ಚಾಲಕರು 
ಮುನಿರಾಜು 
06 ಪೊಲೀಸ್‌ 11672-00 
ಅಂಗರಕ್ಷಕ 
ಶ್ರೀ ಕೆ.ವಿ.ರಾಜು, ಆರ್ಥಿಕ ಸಲಹೆಗಾರು ಇವರ ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲಿ 
ಒಟು ವೇತನ ಈ ಈ ಠೌ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಪ 
ಸಂಖ್ಯೆ ನಾ ೮ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎನ್‌.ರವೀಂದ್ರ 
01 ಡಿಪಿಎಆರ್‌ 20697-00 
ಶೀಘ್ರಲಿಪಿಗಾರ 
ಎಲ್‌.ನಾಗೇಶ 
02 ಡಿಪಿಎಆರ್‌ 14369-00 
ಸಹಾಯಕ 
ಶ್ರೀ ಕೆ.ವಿ.ರಾಜು, 
ಬಾಬುರೆಡಿ 
03 ಈ ಕೆಎಸ್‌ಆರ್‌ಟಿಸಿ 9092-00 ಮುಖ್ಯಮಂತ್ರಿಯವರ ಆರ್ಥಿಕ 
ವಾಹನ ಚಾಲಕ ಠಿ 
ಸಲಹೆಗಾರರು 
ಲತೇಶ್‌ 
04 ಗುತಿಗೆ 5800-00 
ಕಿರಿಯ ಸಹಾಯಕ ಹ 
ಶಶಿಧರ್‌ 
05 ಗುತಿಗೆ 4800-00 
ದಲಾಯತ್‌ ಮ 

































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ೧೪೭೯ 
ಶ್ರೀ ಆರ್‌.ಪಿ.ಜಗದೀಶ್‌, ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರ” ಆಪ್ತ ಸಿಬ್ಬಂದಿ ಶಾಖೆ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟು ವೇತನ ಥಿ ಈ ದ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತು ಪದನಾಮ ಮಾತ್ಸ ಇಲಾಖೆ (GROSS ಜ್‌ 
ಸಂಖ್ಯೆ ಜ್‌ ಅ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
01 |ಸಿ.ಆರ್‌.ಜೋಷಿ ಯುವಜನ 
ಅದೀಕಕರು ಸೇವಾ ಮತು 19453-00 
1 ಯ ಹಾದಿ 
ಕ್ರೀಡಾ 
ಶ್ರಿಮತಿ ದಿವ್ಯಾ ಬಿ.ಎಂ 
02 ಡಿಪಿಎಆರ್‌ 13491-00 
ಸಹಾಯಕರು 
ಬಿ.ಆರ್‌.ಭುಜೇ೦ದ್ರ 
03 ಶಿಕ್ಷಣ 14700-00 
ಸಹಾಯಕರು 
ಎಸ್‌. ಮಧುಸೂಧನ್‌ 
04 ಗುತ್ತಿಗೆ 5800-00 
ಕಿರಿಯ ಸಹಾಯಕರು 
ಮಹೇಶ್ವರಪ್ಪ 
05 ಗುತ್ತಿಗೆ 4800-00 
ದಲಾಯತ್‌ 
ಶ್ರೀ ಆರ್‌.ಪಿ.ಜಗದೀಶ್‌, 
ಸಿ.ಕೆ.ಮಂಜುನಾಥ್‌ ಹ ಮುಖ್ಯಮಂತ್ರಿಯವರ 
06 ತ್ರಿ 5800-00 | 5 
ಸಿ.ಶಿವಶಂಕರ್‌ 
07 ಗುತ್ತಿಗೆ 5800-00 
ವಾಹನ ಚಾಲಕರು 
ಹೆಚ್‌.ಎಸ್‌.ಮ೦ಜುನಾಥ್‌ 
08 ಗುತ್ತಿಗೆ 5800-00 
ವಾಹನ ಚಾಲಕರು 
ಜಯಕುಮಾರ್‌ 
09 ಮುಜರಾಯಿ 7800-00 
ದಲಾಯತ್‌ 
ಲಕ್ಷ್ಮೀನರಸಿಂಹಯ್ಯ 
10 ಶಿಕ್ಷಣ 13838-00 
ದಲಾಯತ್‌ 
ಹಿ.ಹರೀಶ್‌ 
1] ಗುತ್ತಿಗೆ 4800-00 








ದಲಾಯತ್‌ 














































































































೧೪೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೫, ೨೦೧೦ ಭಾಗ-೩ 
ಈ ಶಾಖೆಯು ಯಾವ ಯಾವ 
ಅಧಿಕಾರಿಗಳ ಅಧೀನದಲ್ಲಿ 
ಒಟ್ಟು ವೇತನ ತ ದಲ 
ಕ್ರಮ ಕಾರ್ಯ ನಿರ್ವಹಿಸುತ್ತಿವೆ. 
ಹೆಸರು ಮತ್ತು ಪದನಾಮ ಮಾತ್ಸ ಇಲಾಖೆ (GROSS ದ 
ಸಂಖ್ಯೆ = ಅ ಅಂತಹ ಅಧಿಕಾರಿಗಳ ಹೆಸರು, 
SALARY) 
ಪದನಾಮ ಮತ್ತು ಅವರ ಒಟ್ಟು 
ವೇತನ ತಿಳಿಸಲು ಕೋರಿದೆ. 
ಎಸ್‌. ದನ್‌ ಕುಮಾರ್‌ 
12 ಗುತ್ತಿಗೆ 4800-00 
ದಲಾಯತ್‌ ಷು 
ಶ್ರೀ ರಾಮನ್‌ ತಂಗಾ, ಮುಖ್ಯಮಂತ್ರಿಯವರ ಸಮಾಲೋಚಕರು 
ಈ ಶಾಖೆಯು ಯಾವ ಯಾವ 
ಸ ಒಟ್ಟು ವೇತನ ಅಧಿಕಾರಿಗಳ ಅಧೀನದಲ್ಲಿ ಕಾರ್ಯ 
ಣ್ಯ ಜಿ ಹೆಸರು ಮತ್ತು ಪದನಾಮ ಮಾತೃ ಇಲಾಖೆ (GROSS ನಿರ್ವಹಿಸುತ್ತಿವೆ. ಅಂತಹ ಅಧಿಕಾರಿಗಳ 
೦ 
೯ sALARY) | ಹೆಸರು, ಪದನಾಮ ಮತ್ತು ಅವರ 
ಒಟ್ಟು ವೇತನ ತಿಳಿಸಲು ಕೋರಿದೆ. 
ಶ್ರೀಮತಿ ಪದ್ಮಭಾಯಿ 
01 ಬ ಗುತ್ತಿಗೆ 8000-00 
ಸಹಾಯಕನ ಶ್ರೀ ರಾಮನ್‌ ತಂಗಾ, 
ಶ್ರೀಮತಿ ಅನ್ನಪೂರ್ಣ ಸ ಮುಖ್ಯಮಂತ್ರಿಯವರ 
02 ತಿ 5800-00 ತ 
ಕಿರಿಯ ಸಹಾಯಕರು > ಸಮಾಲೋಚಕರು 
ಶ್ರೀ ಪ್ರದೀಪ್‌ 
03 ಗುತಿಗೆ 4800-00 
ದಲಾಯತ್‌ ಷ್ಟ 
ANNEXURE - 7 
Section 
Sl. Assistant Public 
(Refer Public Information Officer | Appellate Authority 
No. Information Officer 
Annexure-2) 
1 | Section - 1 Sri B.R. Srinivasamurty 
2 | Section —2 Kum. C.K. Shymala 
3 | Section -3 Sri H.K. Lingaraju Si. Lakshininarayan 
Dr. Sindhe Bhiasain Rao H Sectetary to C.M. 
4 | Section -4 Sri S.G. Joshi 
5 | Section —5 Sri Sayyad isak ali Ahmad 
6 | Section-6 Sri Sayyad isak ali Ahmad 
7 | Section-8 Sri Nagaraj 
M.Laxminarayan 
PR-613 Secretary to Chief Minister 








